CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೮, ೨೦೦೪ (ಫಾಲ್ಗುಣ ೨೮, ಶಕ ವರ್ಷ ೧೯೨೫) | ಸಂಚಿಕೆ ೧೨ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 











ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಡಿ.ಎಸ್‌. ಶಿವಣ್ಣ, ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು ಇಲಾಖೆ ಇವರಿಗೆ ವೇತನ ರಹಿತ ರಜೆ 
ಮಂಜುರಾತಿ ಬಗ್ಗೆ. 
ಓದಲಾಗಿದೆ: ಯೋಜನೆ ಸಾಂಖ್ಯಿಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹ ಕಾರ್ಯದರ್ಶಿಯವರ ಟಿಪ್ಪಣಿಗಳ 
ಸಂಖ್ಯೆ: ಪಿಡಿ/ಜೆಎಸ್‌/528/99 ಹಾಗೂ ದಿನಾಂಕ: 30.12.1989. 
ಪ್ರಸ್ತಾವನೆ: 
ಶ್ರೀ ಡಿ.ಎಸ್‌. ಶಿವಣ್ಣ, ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು ಇಲಾಖೆ ಇವರು ಯೋಜನೆ, ಸಾಂಖ್ಯಿಕ ಹಾಗೂ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕೆಳಕಂಡ ದಿನಾಂಕಗಳಂದು ಕಛೇರಿಗೆ 
ಅನಧಿಕೃತವಾಗಿ ಗೈರು ಹಾಜರಾಗಿರುವರೆಂದು ತಿಳಿಸಿ, ಸದರಿ ಅವಧಿಗಳಿಗೆ ವೇತನ ರಹಿತ ರಜೆ ಎಂದು ಪರಿಗಣಿಸಿ, ಆದೇಶ 
ಹೊರಡಿಸುವಂತೆ ಅಂದಿನ ಸಹ ಕಾರ್ಯದರ್ಶಿ, ಯೋಜನೆ, ಸಾಂಖ್ಯಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರು ಮೇಲೆ 
ಓದಲಾದ ದಿನಾಂಕ: 17.12.1999 ಮತ್ತು 30.12.1999ರ ಟಿಪ್ಪಣಿಗಳಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
1. ದಿನಾಂಕ: 1.12.1999 ರಿಂದ 16.12.1999 (ದಿನಾಂಕ: 5.12.99, 11.12.99 ಹಾಗೂ 12.12.1999 ಗಳಂದಿನ 
ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ) (ಒಟ್ಟು 13 ದಿನಗಳು) 
2. ದಿನಾಂಕ: 20.12.1999 ರಿಂದ 23.12.1999 ರವರೆಗೆ ಹಾಗೂ ದಿನಾಂಕ: 27.12.1999 ರಿಂದ 29.12.1999 ರವರೆಗೆ 
(ಒಟ್ಟು 7 ದಿನಗಳು). 
ಈ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು, ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 274 ಸಅರ 99, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2004 
ಶ್ರೀ ಡಿ.ಎಸ್‌. ಶಿವಣ್ಣ, ಸರ್ಕಾರದ ಉಪ ಕಾರ್ಯದರ್ಶಿ, ಕಾನೂನು ಇಲಾಖೆ ಇವರು ಯೋಜನೆ, ಸಾಂಖ್ಯಿಕ ಹಾಗೂ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಈ ಕೆಳಕಂಡ ದಿನಾಂಕಗಳಂದು 
ಸರ್ಕಾರಿ ಸೇವೆಗೆ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಒಟ್ಟು 20 ದಿನಗಳ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 106-ಎ ರಡಿಯಲ್ಲಿ ವೇತನ ರಹಿತ ರಜೆ ಎಂದು ಪರಿಗಣಿಸಲಾಗಿದೆ. 
1. ದಿನಾಂಕ: 1.12.1999 ರಿಂದ 16.12.1999 (ದಿನಾಂಕ: 5.12.99, 11.12.99 ಹಾಗೂ 12.12.1999 ಗಳಂದಿನ 
ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ) (ಒಟ್ಟು 13 ದಿನಗಳು) 
2. ದಿನಾಂಕ: 20.12.1999 ರಿಂದ 23.12.1999 ರವರೆಗೆ ಹಾಗೂ ದಿನಾಂಕ: 27.12.1999 ರಿಂದ 29.12.1999 ರವರೆಗೆ 
(ಒಟ್ಟು 7 ದಿನಗಳು). 


4 


( ೨೪೧) 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





ಹಾಗೂ ಈ ಗೈರು ಹಾಜರಿಯ ಅವಧಿಯನ್ನು ಅವರ ಖಾತೆಯಲ್ಲಿ ಜಮೆ ಇರುವ 10 ದಿನಗಳು ಅರ್ಧ ವೇತನ ರಜೆಗೆ ಹಾಗೂ 
ಉಳಿದ 10 ದಿನಗಳನ್ನು ಅಸಾಧಾರಣ ರಜೆಗೆ ಲೆಕ್ಕ ಹಾಕಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 184 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಕಂದಾಯ ಸಚಿವಾಲಯ 
ವಿಷಯ: ಕೆ.ಎ.ಎಸ್‌. ಅಧಿಕಾರಿಗಳಿಗೆ, ತಹಶೀಲ್ದಾರ್‌ರ ವೃಂದದಲ್ಲಿ ಕಾಲಮಿತಿ ವೇತನ ಬಡ್ತಿ ಹಾಗೂ ಸ್ವಯಂಚಾಲಿತ 
ವೇತನ ಬಡ್ತಿ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1) ಅಧಿಸೂಚನೆ ಸಂಖ್ಯೆ: ಸಿಆಸುಇ 02 ಎಸ್‌ಕೆಜಿ 89, ದಿನಾಂಕ: 30.4.1990. 
2 ಅಧಿಸೂಚನೆ ಸಂಖ್ಯೆ: ಸಿಆಸುಇ 02 ಎಸ್‌ಕೆಜಿ 94 (1), ದಿನಾಂಕ: 2.7.1999. 
3) ಅಧಿಸೂಚನೆ ಸಂಖ್ಯೆ: ಸಿಆಸುಇ 03 ಎಸ್‌ಕೆಜಿ 2000, ದಿನಾಂಕ: 4.7.2000. 
4) ಅಧಿಕಾರಿಗಳ ಮನವಿಗಳು. 
ಪ್ರಸ್ತಾವನೆ: 
ಪ್ರಸಕ್ತ ಕೆ.ಎ.ಎಸ್‌. ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳು ಮನವಿಗಳನ್ನು ಸಲ್ಲಿಸಿ, ಅವರುಗಳು 
ತಹಶೀಲ್ದಾರ್‌ ವೃಂದಕ್ಕೆ ನೇರವಾಗಿ ಆಯ್ಕೆಯಾಗಿ ನಂತರ ಕೆ.ಎ.ಎಸ್‌. (ಕಿ.ಶ್ರೇ.) ವೃಂದಕ್ಕೆ ಬಡ್ತಿ ಪಡೆದಿದ್ದಾಗಿ ತಿಳಿಸಿ, ತದನಂತರ 
ಸರ್ಕಾರವು ಕೆ.ಎ.ಎಸ್‌. (ಕಿ.ಶ್ರೇ.) ವೃಂದಕ್ಕೆ ನೀಡಿದ ಬಡ್ತಿಗಳನ್ನು ಪುನರಾವಲೋಕಿಸಿ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿದ್ದು » ಅದರಲ್ಲಿ ತಮಗೆ 
ನೀಡಿರುವ ಬಡ್ತಿಯ ದಿನಾಂಕವು ವಾಸ್ತವವಾಗಿ ಬಡ್ತಿ ಪಡೆದ ದಿನಾಂಕಕ್ಕಿಂತ ಮುಂದೂಡಲಾಗಿರುತ್ತದೆ. ಇದರಿಂದ ತಾವು ತಹಶೀಲ್ದಾರ್‌ರ 
ವೃಂದದಲ್ಲಿಯೇ ಸತತವಾಗಿ 15 ವರ್ಷಗಳ ಸೇವೆ ಸಲ್ಲಿಸಿದಂತಾಗಿರುವುದರಿಂದ, ತಮಗೆ 10 ವರ್ಷದ ಕಾಲಮಿತಿ ವೇತನ ಬಡ್ತಿ ಹಾಗೂ 15 
ವರ್ಷದ ಸ್ವಯಂಚಾಲಿತ ಬಡ್ತಿಯನ್ನು ಮಂಜೂರು ಮಾಡುವಂತೆ ಕೋರಿದ್ದಾರೆ. 


(8 






























































ಶ್ರೀಯುತರಾದ: 
1) | ಮಹ್ಮದ್‌ ರಫೀಕ್‌ ಅಹಮದ್‌ (ನಿವೃತ್ತ) 15) | ಹೆಚ್‌.ಎಸ್‌. ರತ್ನಾಕರ್‌ 
2) | ಎಸ್‌. ಸೋಮನಾಥ್‌ (ನಿವೃತ್ತ) 16) | ಯು. ಕುನ್ನನ್ನಾ ನಾಯ್ಕ್‌ 
3) | ಎನ್‌.ಆರ್‌. ಸುಬ್ಬರಾವ್‌ 17) | ಬಿ. ಕೊರಗ ನಾಯ್ಕ್‌ 
4) | ಆರ್‌.ಎಸ್‌. ರಾಜಗೋಪಾಲ ರಾವ್‌ 18) | ಎನ್‌. ಶಾಂತಪ್ಪ 
5) | ಯು.ಎಸ್‌. ನಜ್ಜೂರ್‌ 19) | ಬಿ.ಎಸ್‌. ಬಿದರಿಮಠ 
6) | ಎ.ಎಲ್‌. ರಂಗನಾಥ 20) | ಎಸ್‌.ಎನ್‌. ನಾಯ್ಕ್‌ 
7) | ಐ.ಎಂ. ಪ್ರಭಾಕರ್‌ 21) | ಸಿ. ಕೃಷ್ಣೇಗೌಡ 
8) | ವಿ. ರಾಮಣ್ಣ 22) | ಕೆ. ಮಲ್ಲಿನಾಥ (ನಿವೃತ್ತ) 
9) | ಎಂ.ಎಸ್‌. ಉಮೇಶ್‌ ಚಂದ್ರ 23) | ಬಿ. ಶ್ರೀಧರ್‌ 
10) | ಜೆ. ಅಶ್ವಥ್‌ (ನಿವೃತ್ತ) 24) | ಜೆ.ಎ. ಅಡಗಟ್ಟಿ 
11) | ಜೆ.ಎಸ್‌. ವಿರೂಪಾಕ್ತಯ್ಯ 25) | ಎಂ.ಎಸ್‌. ಚನ್ನಪ್ಪಗೌಡರ 
12) | ಇ. ರಾಧಾಕೃಷ್ಣ 26) | ಎಲ್‌. ರಬೀಂದ್ರ 
13) | ಎಂ.ಎನ್‌. ವಿಶ್ವನಾಥಯ್ಯ 27) | ಕೆ. ಪಾರ್ವತಿ ತಿಮ್ಮಯ್ಯ 
14) | ಅರೀಫ್‌ ಉಲ್ಲಾ ಷರೀಫ್‌ 





ಈ ಎಲ್ಲಾ ಅಧಿಕಾರಿಗಳ ಕೋರಿಕೆಗಳನ್ನು ಅಧಿಕೃತ ಜ್ಞಾಪನ ಸಂಖ್ಯೆ: ಎಫ್‌ಡಿ 01 ಎಸ್‌ಆರ್‌ಸಿ 85, ದಿನಾಂಕ: 22.1.1985 
ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಸ್ವಯಂಚಾಲಿತ ವಿಶೇಷ ವೇತನ ಬಡಿ) ನಿಯಮಗಳು 1991ರ ಪ್ರಕಾರ ಪರಿಶೀಲಿಸಿ ಇವರುಗಳಿಗೆ 
ಕಾಲಮಿತಿ ವೇತನ ಬಡ್ತಿ ಹಾಗೂ ಸ್ವಯಂಚಾಲಿತ ವಿಶೇಷ ವೇತನ ಬಡ್ತಿಯನ್ನು ಮಂಜೂರು ಮಾಡಲು ಪರಿಶೀಲಿಸಿ, ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 250 ಎಎಸ್‌ಡಿ 2003, ಬೆಂಗಳೂರು, ದಿನಾಂಕ: 29ನೇ ಜನವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡ 27 ಜನ ಕೆ.ಎ.ಎಸ್‌. ಅಧಿಕಾರಿಗಳಿಗೆ ತಹಶೀಲ್ದಾರ್‌ 
ವೃಂದದಲ್ಲಿ ಅವರುಗಳ ಹೆಸರಿನ ಮುಂದೆ ತಿಳಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಕಾಲಮಿತಿ ವೇತನ ಬಡ್ತಿ ಹಾಗೂ 15 ವರ್ಷಗಳ 
ಸ್ವಯಂಚಾಲಿತ ವಿಶೇಷ ವೇತನ ಬಡ್ತಿಯನ್ನು ಮಂಜೂರು ಮಾಡಲಾಗಿದೆ. 

























































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೪೩ 
ಕ್ರ. ಅಧಿಕಾರಿಯ ಹೆಸರು ಕಾಲಮಿತಿ ವೇತನ ಬಡ್ತಿ ಸ್ವಯಂಚಾಲಿತ ವಿಶೇಷ ವೇತನ 
ಸಂ. ಮಂಜೂರಾತಿಯ ದಿನಾಂಕ ಬಡ್ತಿ ಮಂಜೂರಾತಿಯ ದಿನಾಂಕ 

ಶ್ರೀಯುತರಾದ: 

1) | ಮಹ್ಮದ್‌ ರಫೀಕ್‌ ಅಹಮದ್‌ (ನಿವೃತ್ತ) 28.07.86 28.07.91 
2) | ಎಸ್‌. ಸೋಮನಾಥ್‌ (ನಿವೃತ್ತ) 01.04.82 ಜಿ 

3) | ಎನ್‌.ಆರ್‌. ಸುಬ್ಬರಾವ್‌ 13.04.87 13.04.92 
4) | ಆರ್‌.ಎಸ್‌. ರಾಜಗೋಪಾಲ ರಾವ್‌ 03.05.87 03.05.92 
5) | ಯು.ಎಸ್‌. ನಜ್ಜೂರ್‌ 13.04.87 13.04.92 
6) | ಎ.ಎಲ್‌. ರಂಗನಾಥ 17.06.87 17.06.92 
7) | ಐ.ಎಂ. ಪ್ರಭಾಕರ್‌ 13.04.87 13.04.92 
8) | ವಿ. ರಾಮಣ್ಣ 13.04.87 13.04.92 
9) | ಎಂ.ಎಸ್‌. ಉಮೇಶ್‌ ಚಂದ್ರ 03.10.84 § 

10) | ಜೆ. ಅಶ್ವಥ್‌ (ನಿವೃತ್ತ) 29.07.86 29.07.91 
11) | ಜೆ.ಎಸ್‌. ವಿರೂಪಾಕ್ಷಯ್ಯ 10.05.87 10.05.92 
12) | ಇ. ರಾಧಾಕೃಷ್ಣ 13.04.87 13.04.92 
13) | ಎಂ.ಎನ್‌. ವಿಶ್ವನಾಥಯ್ಯ 18.07.86 18.07.91 
14) | ಅರೀಫ್‌ ಉಲ್ಲಾ ಷರೀಫ್‌ 06.07.87 06.07.92 
15) | ಹೆಚ್‌.ಎಸ್‌. ರತ್ನಾಕರ್‌ 20.04.87 20.04.92 
16) | ಯು. ಕುನ್ನನ್ನಾ ನಾಯ್ಕ್‌ 01.04.82 ಈ 

17) | ಬಿ. ಕೊರಗ ನಾಯ್ಕ್‌ 01.04.92 ದ 

18) | ಎನ್‌. ಶಾಂತಪ್ಪ 27.08.88 27.08.93 
19) | ಬಿ.ಎಸ್‌. ಬಿದರಿಮಠ 20.07.86 20.07.91 
20) | ಎಸ್‌.ಎನ್‌. ನಾಯ್ಕ್‌ 19.07.86 19.07.91 
21) | ಸಿ. ಕೃಷ್ಣೇಗೌಡ 18.07.86 19.07.91 
22) | ಕೆ. ಮಲ್ಲಿನಾಥ (ನಿವೃತ್ತ) 21.07.86 21.07.91 
23) | ಬಿ. ಶ್ರೀಧರ್‌ 13.04.87 15.04.92 
24) | ಜೆ.ಎ. ಅಡಗಟ್ಟಿ 15.04.87 18.04.92 
25) | ಎಂ.ಎಸ್‌. ಚನ್ನಪ್ಪಗೌಡರ 25.07.86 24.07.91 
26) | ಎಲ್‌. ರಬೀಂದ್ರ 20.07.86 21.07.91 
27) | ಕೆ. ಪಾರ್ವತಿ ತಿಮ್ಮಯ್ಯ 10.04.87 11.04.92 




















ಈ ಮೇಲಿನ ಅಧಿಕಾರಿಗಳು, ಈ ಹಿಂದೆ ಕಾಲಮಿತಿ ವೇತನ ಬಡ್ತಿ ಹಾಗೂ ಸ್ವಯಂಚಾಲಿತ ವಿಶೇಷ ವೇತನ ಬಡ್ತಿ ಸೌಲಭ್ಯಗಳನ್ನು 
ಪಡೆದಿದ್ದಲ್ಲಿ ಅದರಿಂದ ಲಭ್ಯವಾದ ಆರ್ಥಿಕ ಸೌಲಭ್ಯವು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ತಾನಾಗಿಯೇ ರದ್ದಾಗುತ್ತದೆ ಹಾಗೂ 
ಕೆ.ಎ.ಎಸ್‌. (ಕಿ.ಶ್ರೇ.) ವೃಂದಕ್ಕೆ ವಾಸ್ತವಿಕವಾಗಿ ಮುಂಬಡ್ತಿ ಪಡೆದ ದಿನಾಂಕದಿಂದ ಅದೇ ವೃಂದಕ್ಕೆ ಬಡ್ತಿಯು ಮುಂದೂಡಲ್ಪಟ್ಟು ನೀಡಲಾದ 
ಅರ್ಹತಾ ದಿನಾಂಕದವರೆಗೆ ಕೆ.ಎ.ಎಸ್‌. (ಕಿ.ಶ್ರೇ.) ವೃಂದದಲ್ಲಿ ಪಡೆದಿರುವ ಹೆಚ್ಚುವರಿ ವೇತನವನ್ನು ಕಟಾಯಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 183 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ: ಕೌಶಲ್ಯ ಯೋಜನೆಯ ಅನುಷ್ಠಾನಕ್ಕಾಗಿ ಕರ್ನಾಟಕ ಪಾರದರ್ಶಕತೆ ನಿಯಮ-10 ರನ್ವಯ ಟೆಂಡರ್‌ ಸ್ಕೂಟಿನಿ 
ಕಮಿಟಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 330 ಪಕವಿ 2003, ದಿನಾಂಕ: 24.11.2003. 
2) ಪತ್ರ ಸಂಖ್ಯೆ: 8.1.2004ರ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆ ಇವರಿಂದ. 
ಪ್ರಸ್ತಾವನೆ: 

ಸರ್ಕಾರವು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಕೌಶಲ್ಯ ಯೋಜನೆಯನ್ನು ಜಾರಿಗೊಳಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ: 

(1) ರಲ್ಲಿನ ಆದೇಶದಲ್ಲಿ ಮಂಜೂರಾತಿಯನ್ನು ನೀಡಿದೆ. 


(8. 


೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





ಹಿಂದುಳಿದ ನಿರುದ್ಯೋಗಿ ಮಹಿಳೆಯರಿಗೆ ವಿವಿಧ ಕೋರ್ಸುಗಳಲ್ಲಿ ಈ ಯೋಜನೆಯನ್ವಯ ಟೆಂಡರ್‌ ಮೂಲಕ ಕರ್ನಾಟಕ 
ಪಾರದರ್ಶಕತೆ ಅಧಿನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಕರ್ನಾಟಕ ಪಾರದರ್ಶಕ ಅಧಿನಿಯಮ 10ರ ಪ್ರಕಾರ ಟೆಂಡರ್‌ 
ಅಂಗೀಕರಿಸುವ ಪ್ರಾಧಿಕಾರವು ಒಂದು ಟೆಂಡರ್‌ ಸ್ಕೂಟಿನಿ ಸಮಿತಿಯನ್ನು ರಚಿಸುವುದು ಅವಶ್ಯವಾಗಿದೆ. ಟೆಂಡರ್‌ ಅಂಗೀಕರಿಸುವ 
ಅಧಿಕಾರವು ಸರ್ಕಾರಕ್ಕೆ ಇರುವ ಕಾರಣ ಅಂತಹ ಸಮಿತಿಯನ್ನು ರಚಿಸಲು ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆ ಬೆಂಗಳೂರು 
ಇವರು ಸರ್ಕಾರವನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ಕೋರಿರುತ್ತಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 25 ಬಿಎಂಎಸ್‌ 2004, ಬೆಂಗಳೂರು, ದಿನಾಂಕ: 4ನೇ ಫೆಬ್ರವರಿ 2004 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದ, ಕರ್ನಾಟಕ ಪಾರದರ್ಶಕತೆ ಅಧಿನಿಯಮ 1999 ರ ಅಧಿನಿಯಮ 10 ರಡಿಯಲ್ಲಿ 

ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಕೆಳಕಂಡಂತೆ ಟೆಂಡರ್‌ (ಸ್ಕೂ ಟನಿ) ಸಮಿತಿಯನ್ನು ರಚಿಸಿ ಆದೇಶಿಸಿದೆ. 


fy ೧ 



































1. ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು ಅಧ್ಯಕ್ಷರು 
2: ಉಪಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಸದಸ್ಯರು 
3. ಮುಖ್ಯಲೆಕ್ಕಾಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಸದಸ್ಯರು 
4. ಕಾರ್ಯದರ್ಶಿಗಳು, ಇ. ಗೌರ್ನನ್ಸ್‌, ಸಿ.ಆ.ಸು.ಇ., ಬೆಂಗಳೂರು ಸದಸ್ಯರು 
5. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಆಯುಕ್ತರ ಪ್ರತಿನಿಧಿಗಳು ಸದಸ್ಯರು 
6. ಉದ್ಯೋಗ ಮತ್ತು ತರಬೇತಿ ಇಲಾಖಾ ನಿರ್ದೇಶಕರ, ಪ್ರತಿನಿಧಿಗಳು ಸದಸ್ಯರು 
7. ಜಂಟಿ ನಿರ್ದೇಶಕರು (ವಸತಿ ನಿಲಯ) ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು. ಸದಸ್ಯ ಕಾರ್ಯದರ್ಶಿಗಳು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಪ್ರಾಣದೇವ 
ಪಿ.ಆರ್‌. 185 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಉಪ ಕಾರ್ಯದರ್ಶಿ ಹಾಗೂ ನಿಯೋಜನೆ ಮೇಲೆ 
ಬೆಂಗಳೂರಿನ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯಲ್ಲಿ 
ಸೇವೆ ಸಲ್ಲಿಸುತ್ತಿರುವ ಶ್ರೀ ಎಂ.ಜೆ.ಕೌಜಲಗಿ ರವರ ನಿಯೋಜನಾ ಷರತ್ತು ಮತ್ತು ನಿಬಂಧನೆಗಳು. 
ಓದಲಾಗಿದೆ: 1. ಅಧಿಸೂಚನೆ ಸಂಖ್ಯೆಃ ಸಿಆಸುಇ 64 ಆಸೇವ 2003, ದಿನಾಂಕಃ 18.6.2003. 
2. ಮುಖ್ಯ ಆಡಳಿತಾಧಿಕಾರಿ, ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ: ಎಸ್‌ಜೆಐಸಿ/ಸಿಎಒ/ಆ.ವಿ/2003-04, ದಿನಾಂಕ: 5.11.2003. 
ಸರ್ಕಾರದ ಆದೇಶ ಸಂಖ್ಯೆಃ ಸಿಆಸುಇ 364 ಸಅಸೇ 2003, ಬೆಂಗಳೂರು, ದಿನಾಂಕಃ 4ನೇ ಫೆಬ್ರವರಿ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ನಿಯೋಜನೆ ಮೇಲೆ 
ಬೆಂಗಳೂರಿನ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯಲ್ಲಿ (ಇಲ್ಲಿ ಇನ್ನು 
ಮುಂದೆ ನಿಯೋಜಕ ಎಂದು ಉಲ್ಲೇಖಿಸಲಾಗುವುದು) ಸೇವೆ ಸಲ್ಲಿಸುತ್ತಿರುವ ಶ್ರೀ ಎಂ.ಜೆ.ಕೌಜಲಗಿ ರವರ (ಇಲ್ಲಿ 
ಇನ್ನು ಮುಂದೆ ಅಧಿಕಾರಿ ಎಂದು ಉಲ್ಲೇಖಿಸಲಾಗುವುದು) ನಿಯೋಜನೆ ಷರತ್ತು ನಿಬಂಧನೆಗಳನ್ನು ಈ ಕೆಳಕಂಡಂತೆ 
ನಿಗಧಿಪಡಿಸಲಾಗಿದೆ. 

1. ನಿಯೋಜನೆಯ ಅವಧಿ:- ಅನ್ಯ ಸೇವೆಯ ಮೇಲಿನ ನಿಯೋಜನೆಯ ಪ್ರಾರಂಭಿಕ ಅವಧಿಯು 
ದಿನಾಂಕಃ 25.6.2003 ರಿಂದ ಮೂರು ವರ್ಷ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

2. ಅನ್ಯ ಸೇವೆಯ ಮೇಲಿನ ನಿಯೋಜನೆಯ ಪ್ರಾರಂಭ ಮತ್ತು ಮುಕ್ತಾಯದ ಅವಧಿ:- ಅನ್ಯ ಸೇವೆಯ 
ಮೇಲಿನ ನಿಯೋಜನೆಯ ಅವಧಿಯು ಅಧಿಕಾರಿಯವರು ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ ದಿನಾಂಕದಿಂದ 
ಪ್ರಾರಂಭವಾಗುವುದು; ಮತ್ತು ನಿಯೋಜನಾವಧಿ ಅಂತ್ಯಗೊಂಡು ನೇಮಕ ಮಾಡಿದ ಹುದ್ದೆಯ ಕಾರ್ಯಭಾರ 
ವಹಿಸಿಕೊಟ್ಟ ದಿನಾಂಕದಿಂದ ಮುಕ್ತಾಯಗೊಳ್ಳುವುದು. 

3. ವೇತನಃ- ಅನ್ಯ ಸೇವೆಯ ಮೇಲಿನ ನಿಯೋಜನೆಯ ಅವಧಿಯಲ್ಲಿ ಅವರು ಮಾತೃ ಇಲಾಖೆಯಲ್ಲಿ 
ಹೊಂದಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ವೇತನವನ್ನು ಪಡೆಯುತ್ತಾರೆ ಮತ್ತು 200.00 ರೂಗಳ 
ಗರಿಷ್ಠ ಮಿತಿಗೊಳಪಟ್ಟು ಆ ವೇತನ ಶ್ರೇಣಿಯ ಸರಾಸರಿ ಶೇಕಡ 5ರ ದರದಲ್ಲಿ ಅನ್ಯ ಸೇವಾ ಭತ್ಯೆಯನ್ನು 
(ಎಫ್‌.ಎಸ್‌.ಎ) ಸಹ ಪಡೆಯುತ್ತಾರೆ. 

4. ತುಟ್ಟಿಭತ್ಯಃ ಮನೆ ಬಾಡಿಗೆ ಭತ್ಯ ನಗರ ಪರಿಹಾರ ಭತ್ಯಃ ತುಟ್ಟಿಭತ್ಯೆ : ಮನೆ ಬಾಡಿಗೆ ಭತ್ಯೆ ಮತ್ತು 
ನಗರ ಪರಿಹಾರ ಭತ್ಯೆಯ ಪಾವತಿಯು ರಾಜ್ಯ ಸರ್ಕಾರದ ನಿಯಮಗಳ ಅಡಿಯಲ್ಲಿ ನಿಬಂಧಿಸಲಾಗುವುದು. 

5. ಹೇರುವ ಕಾಲ, ಸೇರುವ ಕಾಲದ ವೇತನ ಮತ್ತು ವರ್ಗಾವಣೆ ಪ್ರಯಾಣ ಭತ್ಯೆಃ ಇವುಗಳನ್ನು 
ನಿಯೋಜನೆ ಮೇಲೆ ಹೋಗುವಾಗ ಮತ್ತು ಅಲ್ಲಿಂದ ಹಿಂದಿರುಗುವಾಗ ರಾಜ್ಯ ಸರ್ಕಾರ ನಿಯಮಗಳ 


ಶೆ 
ಆದೇಶಗಳಡಿಯಲ್ಲಿ ಕ್ರಮಗೊಳಿಸಲಾಗುವುದು ಮತ್ತು ಇವುಗಳನ್ನು ನಿಯೋಜಕರು ಪಾವತಿ ಮಾಡತಕ್ಕದ್ದು. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೪೫ 





6. ಪ್ರಯಾಣ ಭತ್ಯೆಃ- ನಿಯೋಜನೆ ಮೇಲೆ ಅನ್ಯ ಸೇವೆಗೆ ಸೇರಿದ ನಂತರ ಕೈಗೊಂಡ ಪ್ರಯಾಣಗಳಿಗೆ 
ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆಯನ್ನು ನಿಯೋಜಕರಲ್ಲಿನ ಸಂಬಂಧಿತ ನಿಯಮಗಳ ಪ್ರಕಾರ ಪಡೆಯಲು ಅಧಿಕಾರಿ 
ಅರ್ಹರಾಗಿರುತ್ತಾರೆ. 

7. ರಜೆ ನಿಯಮಗಳುಃ- ರಾಜ್ಯ 
ಒಳಪಟ್ಟಿರುತ್ತಾರೆ. 

8. ರಜೆ ಪ್ರಯಾಣ ರಿಯಾಯಿತಿಃ- ರಾಜ್ಯ ಸರ್ಕಾರದಲ್ಲಿನ ಸಂಬಂಧಿತ ನಿಯಮಗಳ ಪ್ರಕಾರ ಸ್ವಗ್ರಾಮ 
ಪ್ರಯಾಣಕ್ಕೆ ರಜೆ ಪ್ರಯಾಣ ರಿಯಾಯಿತಿಯನ್ನು ಪಡೆಯಲು ಅಧಿಕಾರಿಯು ಅರ್ಹರಾಗಿರುತ್ತಾರೆ. 

9. ಗಳಿಕೆ ರಜೆ ನಗದೀಕರಣ; ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ "ಸಿ" ಅನುಬಂಧದಲ್ಲಿರುವ 
ನಿಯಮಗಳ ಪ್ರಕಾರ ಗಳಿಕೆ ರಜೆ ನಗದೀಕರಣ ಸೌಲಭ್ಯಕ್ಕೆ ಅಧಿಕಾರಿ ಅರ್ಹರಾಗಿರುತ್ತಾರೆ. 

10. ವೈದ್ಯಕೀಯ ರಿಯಾಯಿತಿಗಳುಃ- 1963ರ ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಉಪಚಾರ) 
ನಿಯಮಗಳಲ್ಲಿ ಲಭ್ಯವಿರುವ ವೈದ್ಯಕೀಯ ಸೌಲಭ್ಯಗಳಿಗೆ. ಕಡಿಮೆಯಿಲ್ಲದಂತೆ ಸೌಲಭ್ಯಗಳನ್ನು ಪಡೆಯಲು 
ಅಧಿಕಾರಿಯು ಅರ್ಹರಾಗಿರುತ್ತಾರೆ ಮತ್ತು ಅದರ ಬಾಬ್ತಿನ ವೆಚ್ಚವನ್ನು ನಿಯೋಜಕರೇ ಭರಿಸತಕ್ಕದ್ದು. 

11. ದುರ್ಬಲತೆ ರಜೆ: ನಿಯೋಜಕರ ಬಳಿ ಸೇವೆಯಲ್ಲಿರುವಾಗ ಮತ್ತುಃಅಥವಾ ಸೇವೆಯ ಮೂಲಕ 
ಸಂಭವಿಸುವ ದುರ್ಬಲತೆಗೆ ಸಂಬಂಧಿಸಿದಂತೆ ಮಂಜೂರಾದ ದುರ್ಬಲತೆ ರಜೆಗೆ ಇಂತಹ ದುರ್ಬಲತೆಯು 
ನಿಯೋಜಕರ ಬಳಿಯಲ್ಲಿನ ಸೇವೆಯು ಕೊನೆಗೊಂಡ ನಂತರ ಕಂಡು ಬಂದರೂ ಸಂಬಂಧಿಸಿದ ರಜೆ ವೇತನವನ್ನು 
ಪಾವತಿ ಮಾಡಲು ಅನ್ಯ ನಿಯೋಜಕರು ಬದ್ಧರಾಗಿರುತ್ತಾರೆ. 

12. ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನಃ- (ಅ) ರಜೆ ವೇತನ ಮತ್ತು ನಿವೃತ್ತಿ ವೇತನ 
ಅಂಶದಾನವನ್ನು ನಿಯೋಜಕರು ಈ ಮುಂದಿನ ದರಗಳಲ್ಲಿ ಪಾವತಿ ಮಾಡತಕ್ಕದ್ದು. 
ರಜೆ ವೇತನ ಅಂಶದಾನ ಅನ್ಯ ಸೇವೆಯ ಅವಧಿಯಲ್ಲಿ ಅನ್ಯ ಸೇವಾ ಭತ್ಯೆಯೂ ಸೇರಿದಂತೆ ಪಡೆಯುವ 
ಸಂಬಳದ ಶೇ.11 ರಷ್ಟು 
ನಿವೃತ್ತಿ ವೇತನ ಅಂಶದಾನ ಕಾಲಕಾಲಕ್ಕೆ ಪಡೆಯುವ ವೇತನದ ಎಂಟನೇ ಒಂದು ಭಾಗ ಈ ಉದ್ದೇಶಕ್ಕೆ 
"ವೇತನ" ಎಂದರೆ ಸರ್ಕಾರಿ ಆದೇಶ ಸಂಖ್ಯೆಃಎಫ್‌ಡಿ 37 ಎಸ್‌ಆರ್‌ಎಸ್‌ 87 
ದಿನಾಂಕಃ 11.2.1988 ರಲ್ಲಿ ವಿವರಿಸಲಾದ ವೇತನ ಎಂದು ಅರ್ಥ. 

(ಆ) ನಿಯೋಜಕರು ವಾರ್ಷಿಕವಾಗಿ ಪ್ರತಿ ಆರ್ಥಿಕ ವರ್ಷ ಕೊನೆಗೊಂಡ 15 ದಿನಗಳೊಳಗೆ ಅಥವಾ 
ಆರ್ಥಿಕ ವರ್ಷ ಕೊನೆಗೊಳ್ಳುವ ಮುನ್ನವೇ ಅನ್ಯ ಸೇವೆಯು ಮುಗಿದು ಹೋದಂದಿನಿಂದ ರಜೆ 
ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನವನ್ನು ಪಾವತಿ ಮಾಡತಕ್ಕದ್ದು. ರಜೆ ವೇತನ ಮತ್ತು 
ನಿವೃತ್ತಿ ವೇತನ ಅಂಶದಾನಗಳನ್ನು ಪ್ರತ್ಯೇಕವಾಗಿ ಈ ಮುಂದಿನ ಲೆಕ್ಕ ಶೀರ್ಷಿಕೆಗಳಿಗೆ ಸಂದಾಯ 


ಸರ್ಕಾರದಲ್ಲಿ ಅಧಿಕಾರಿಗೆ ಅನ್ವಯವಾಗುವ ರಜೆ ನಿಯಮಗಳಿಗೆ 























ಮಾಡತಕ್ಕದ್ದು. 
(ಅ) ರಜೆ ವೇತನ |(1) ಅಖಿಲ ಭಾರತ ಸೇವೆಯ 0070 ಇತರೆ ಆಡಳಿತ ಸೇವೆಗಳು-60, ಇತರೆ ಸೇವೆಗಳು- 
ಅಂಶದಾನ ಅಧಿಕಾರಿಗಳ ಪ್ರಕರಣದಲ್ಲಿ 800 ಇತರೆ. ಜಮೆಗಳು 13 ಅಖಿಲ ಭಾರತ ಸೇವೆಯ 


ಅಧಿಕಾರಿಗಳಿಗೆ ಸಂಬಂಧಿಸಿದ ರಜೆ ವೇತನ ಅಂಶದಾನ 





(2)೬ತರ ಪ್ರಕರಣದಲ್ಲಿ 
(ಎ) ಕೃತ್ಯ ಸಂಬಂಧದ ಜಮೆ ಸಿಬ್ಬಂದಿಗೆ ಅನ್ವಯಿಸುವ ವೆಚ್ಚ ಶೀರ್ಷಿಕೆಗೆ ಅನುಗುಣವಾದ 














ಶೀರ್ಷಿಕೆ ಇದ್ದಲ್ಲಿ ಕೃತ್ಯ ಸಂಬಂಧದ ಜಮೆ ಶೀರ್ಷಿಕೆ 800 - ಇತರೆ 
(ಬಿ) ಸರಿಹೊಂದುವ ಜಮೆ ಜಮೆಗಳು - ರಜೆ ವೇತನದ ಅಂಶದಾನ. 

ಶೀರ್ಷಿಕೆ ಇಲ್ಲದೆ ಹೋದಲ್ಲಿ 
“ಸಾಮಾನ್ಯ ಸೇವೆಗಳು 0075. ಇತರೆ ಸಾಮಾನ್ಯ ಸೇವೆಗಳು - 800. 
ಇದರ ಅಡಿಯಲ್ಲಿ ಬರುವ ಇತರೆ ಜಮೆಗಳು- ರಜೆ ವೇತನ ಅಂಶದಾನ. 
ಇಲಾಖೆಗಳ ಪ್ರಕರಣದಲ್ಲಿ. 
ಸಾಮಾಜಿಕ ಮತ್ತು 0250. ಇತರೆ ಸಾಮಾಜಿಕ ಸೇವೆಗಳು - 800. ಇತರೆ 
ಸಾಮೂದಾಯಿಕ ಸೇವೆಗಳು ಜಮೆಗಳು - ರಜೆ ವೇತನ ಅಂಶದಾನ. 


ಇದರ ಅಡಿಯಲ್ಲಿ ಬರುವ 
ಇಲಾಖೆಗಳ ಪ್ರಕರಣದಲ್ಲಿ. 
ಆರ್ಥಿಕ ಸೇವೆಗಳು ಇದರ 1475 ಇತರೆ ಸಾಮಾನ್ಯ ಆರ್ಥಿಕ ಸೇವೆಗಳು - 800. 
ಅಡಿಯಲ್ಲಿ ಬರುವ ಇಲಾಖೆಗಳ | ಇತರೆ ಜಮೆಗಳು - ರಜೆ ವೇತನ ಅಂಶದಾನ. 

ಪ್ರಕರಣದಲ್ಲಿ 




















೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 








(ಆ) ನಿವೃತ್ತಿ 0071. ನಿವೃತ್ತಿ ವೇತನ ಮತ್ತು ಇತರೆ ನಿವೃತ್ತಿ ಸೌಲಭ್ಯಗಳ ಬಗ್ಗೆ ಅಂಶದಾನ ಮತ್ತು 
ವೇತನ ವಸೂಲಿಗಳು-101. ಚಂದಾಗಳು ಮತ್ತು ಅಂಶದಾನಗಳು-03. ನಿವೃತ್ತಿ ವೇತನ ವೆಚ್ಚದ 
ಅಂಶದಾನ ಬಗ್ಗೆ ವಾಣಿಜ್ಯ ಇಲಾಖೆಗಳಿಂದ ವಸೂಲು ಮಾಡಲಾದ ಅಂಶದಾನ ಅಥವಾ 06. ನಿವೃತ್ತಿ 

ವೇತನದ ವೆಚ್ಚದ ಸಲುವಾಗಿ ಸ್ಥಳೀಯ ಸಂಸ್ಥೆಗಳಿಂದ ವಸೂಲು ಮಾಡಿದ ಅಂಶದಾನ. 

(ಇ) ಮೇಲಿನ ಅವಧಿಯೊಳಗೆ ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನಗಳನ್ನು ಪಾವತಿ 
ಮಾಡದಿದ್ದರೆ, ಸರ್ಕಾರ ವಿಶೇಷವಾಗಿ ವಿನಾಯಿತಿ ತೋರಿಸಿದ ಹೊರತು, ಪಾವತಿ ಮಾಡದಿರುವ 
ಅಂಶದಾನದ ಮೇಲೆ, ಮೇಲಿನ ಅವಧಿಯು ಮುಕ್ತಾಯಗೊಂಡ ದಿನಾಂಕದಿಂದ ಅಂಶದಾನವನ್ನು 
ಅಂತಿಮವಾಗಿ ಪಾವತಿಮಾಡುವ ದಿನಾಂಕದವರೆಗೆ ಪ್ರತಿ 100 ರೂಗಳಿಗೆ ದಿನಂಪ್ರತಿ 2 ಪೈಸೆ ದರದಲ್ಲಿ 
ಬಡ್ಡಿಯನ್ನು ನಿಯೋಜಕರು ಸರ್ಕಾರಕ್ಕೆ ಪಾವತಿ ಮಾಡತಕ್ಕದ್ದು. 

(13) ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ ವಿಮಾ ಯೋಜನೆಃ ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ 

ವಿಮಾ ಯೋಜನೆಗೆ ಸಂಬಂಧಿಸಿದ ಮಾಸಿಕ ವಂತಿಗೆಯನ್ನು ಅಧಿಕಾರಿಯವರ ವೇತನದಿಂದ ವಸೂಲು ಮಾಡಲು 

ಮತ್ತು ಅದನ್ನು 1981ರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ ವಿಮಾ ಯೋಜನೆಯ ಅನುಬಂಧ "ಎ" 

ದಲ್ಲಿನ ಅನುಸೂಚಿಯೊಂದಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಲೆಕ್ಕಪತ್ರ-2) ಇವರ ಹೆಸರಿಗೆ ಕ್ರಾಸ್‌ ಮಾಡಿದ ಚೆಕ್‌ : ಡಿಮ್ಯಾಂಡ್‌ ಡ್ರಾಫ್ಟ್‌ ಮೂಲಕ ಸಂಬಂಧಿತ ಲೆಕ್ಕ 

ಶೀರ್ಷಿಕೆಗೆ ಜಮೆ ಮಾಡಲು ಕಳುಹಿಸಿಕೊಡತಕ್ಕದ್ದು. 

(14) ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ವಿಮಾ ಪತ್ರ : ಸಾಮಾನ್ಯ ಭವಿಷ್ಯ ನಿಧಿಗೆ ಚಂದಾ : ಅನ್ಯ 
ಸೇವೆಯ ಮೇಲೆ ಪ್ರತಿ ನಿಯೋಜನೆ ಹೋಗುವ ಸಮಯದಲ್ಲಿ ಕೆ.ಜಿ.ಐ.ಡಿ. ನಿಯಮಾವಳಿ:ಜಿ.ಪಿ.ಎಫ್‌. ನಿಯಮಾವಳಿ 
ಪ್ರಕಾರ ಚಂದಾ ನೀಡುತ್ತಿದ್ದ ಕೆ.ಜಿ.ಐ.ಡಿ.:ಜಿ.ಪಿ.ಎಫ್‌.ನಲ್ಲಿನ ವಿಮಾ ಪತ್ರಗಳಿಗೆ ಚಂದಾ ನೀಡುವುದನ್ನು ಅಧಿಕಾರಿ 
ಮುಂದುವರೆಸುತ್ತಾರೆ. ಅಧಿಕಾರಿಯವರ ಸಂಬಳದಿಂದ ಚಂದಾಗಳನ್ನು ವಸೂಲು ಮಾಡತಕ್ಕದ್ದು ಮತ್ತು ಈ 
ಮುಂದಿನ ಲೆಕ್ಕ ಶೀರ್ಷಿಕೆಗಳಿಗೆ ಜಮಾ ಮಾಡತಕ್ಕದ್ದು. 
ಸಾಮಾನ್ಯ ಭವಿಷ್ಯ ನಿಧಿ 8005. ರಾಜ್ಯ ಭವಿಷ್ಯ ನಿಧಿ 
ಕರ್ನಾಟಿಕ ಸರ್ಕಾರಿ ವಿಮಾ ಇಲಾಖೆ 8011. ವಿಮೆ ಮತ್ತು ನಿವೃತ್ತಿ ವೇತನ ನಿಧಿಗಳು-1 ಜಮೆ ನಿಧಿಗಳು 

(15) ಬೋನಸ್‌ ಅಥವಾ ಅನುರ್ರಹ ಕೊಡುಗೆ ಪಾವಶಿಃ- ಸರ್ಕಾರಿ ಕಂಪೆನಿ, ಮಂಡಳಿ, ನಿಗಮ 
ಇತ್ಯಾದಿಗಳಿಗೆ ನಿಯೋಜಕರಾಗಿ ಮಾಸಿಕ ಎರಡು ಸಾವಿರದ ಐದು ನೂರು ರೂಪಾಯಿಗಳಿಗೆ ಮೀರದೆ ಸಂಬಳವನ್ನು 
ಪಡೆಯುತ್ತಿರುವ ಅಧಿಕಾರಿಗೆ ಉದ್ದಿಮೆಯು 1965ರ ಬೋನಸ್‌ ಸಂದಾಯ ಅಧಿನಿಯಮಗಳ ಪ್ರಕಾರ ಅನುಗ್ರಹ 
ಕೊಡುಗೆ ನೀಡಿದಲ್ಲಿ ಬೋನಸ್‌ ಅಥವಾ ಅನುಗ್ರಹ ಕೊಡುಗೆಯನ್ನು ಪಡೆಯಲು ಅನುಮತಿಸತಕ್ಕದ್ದು. 

(16) ಬಡ್ಡಿ ಅಥವಾ ವರ್ಗಾವಣೆ ಅಥವಾ ಪ್ರಭಾರಃ- ಅಧಿಕಾರಿಯವರಿಗೆ ಬಡ್ಡಿ ನೀಡುವುದು ಅಥವಾ 
ವರ್ಗಾವಣೆ ಮಾಡುವುದು ಅಥವಾ ಹೆಚ್ಚುವರಿ ಕಾರ್ಯಭಾರವನ್ನು ವಹಿಸುವುದು ಅಥವಾ ಹೆಚ್ಚುವರಿ 
ಸಂಭಾವನೆಯನ್ನು ನೀಡುವುದು ಅಥವಾ ಸೌಲಭ್ಯಗಳನ್ನು ಒದಗಿಸುವುದು ಇವುಗಳನ್ನು ಸರ್ಕಾರದ ಪೂರ್ವಾನುಮತಿ 
ಪಡೆಯದೆ ಮಾಡತಕ್ಕದ್ದಲ್ಲ; 

(17) ಗೃಹ ನಿರ್ಮಾಣ ಮುಂಗಡ : ಗೃಹ ಖರೀದಿ ಮುಂಗಡ ಃ ಗೃಹ ರಿಪೇರಿ ಮುಂಗಡ ಮತ್ತು ವಾಹನ 
ಖರೀದಿ ಮುಂಗಡ:- ನಿಯೋಜಕರು ಪ್ರಸ್ತುತ ಮುಂಗಡಗಳನ್ನು ಅಧಿಕಾರಿಯವರಿಗೆ ಮಂಜೂರು ಮಾಡತಕ್ಕದ್ದಲ್ಲ ಈ 
ಮುಂಗಡಗಳ ಮಂಜೂರಾತಿಗಾಗಿ ಅಧಿಕಾರಿಯವರು ಆಡಳಿತಾತ್ಮಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಅರ್ಜಿ ಸಲ್ಲಿಸತಕ್ಕದ್ದು. 

ದಿನಾಂಕಃ 11.7.1996 ಸಂಖ್ಯೇ ಎಫ್‌ಡಿ 1 ಟಿಎಫ್‌ಪಿ 96ರ ಸರ್ಕಾರಿ ಆದೇಶದನ್ವಯ ಆರ್ಥಿಕ 
ಸಹಮತಿಯನ್ನು ಪರಿಭಾವಿಸಿ ಈ ಆದೇಶ ಹೊರಡಿಸಲಾಗಿದೆ. 


ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು.ಪಿ.ಪ್ರಭು 

ಪಿ.ಆರ್‌. 186 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ವಿಷಯ: ದಿನಾಂಕ: 27.4.1978 ಕ್ಕಿಂತ ಪೂರ್ವದಲ್ಲಿ ಆದ ಅರಣ್ಯ ಭೂಮಿಯ ಅತಿಕ್ರಮಣಗಳನ್ನು ಸಕ್ರಮಗೊಳಿಸುವ ಬಗ್ಗೆ. 

ಓದಲಾಗಿದೆ: 1) ಕೇಂದ್ರ ಸರ್ಕಾರದ ದಿನಾಂಕ: 15.5.1996ರ ಪತ್ರ ಸಂಖ್ಯೆ: 8-5095 ಎಫ್‌ಸಿ. 

2) ದಿನಾಂಕ: 5.5.1997ರ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಇಇ 5 ಎಫ್‌ಜಿಎಲ್‌ 90. 
































ಪ್ರಸ್ತಾವನೆ: 
ದಿನಾಂಕ: 27.4.1978ರ ಪೂರ್ವದಲ್ಲಿ ಆಗಿರುವ ಅರಣ್ಯ ಒತ್ತುವರಿಗಳನ್ನು ಸಕ್ರಮಗೊಳಿಸುವ ವಿಷಯವು ಸರ್ಕಾರದ 
ಪರಿಶೀಲನೆಯಲ್ಲಿದ್ದು ಕೇಂದ್ರ ಸರ್ಕಾರವು ಮೇಲೆ 1 ರಲ್ಲಿ ಓದಲಾದ ದಿನಾಂಕ: 15.5.1996ರ ಪತ್ರದಲ್ಲಿ ಅರಣ್ಯ (ಸಂರಕ್ಷಣಾ) ಕಾಯ್ದೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೪೭ 





1980ರ ಸೆಕ್ಟನ್‌ 2 ರಡಿಯಲ್ಲಿ ದಿನಾಂಕ: 27.4.1978ರ ಪೂರ್ವದಲ್ಲಿ ಆಗಿರುವ 19,348 ಒತ್ತುವರಿ ಪ್ರಕರಣಗಳಲ್ಲಿ 14,848.83 ಹೆ. 
ಅರಣ್ಯ ಭೂಮಿಯನ್ನು ಸಕ್ರಮಗೊಳಿಸಲು ಅನುಮೋದನೆ ನೀಡಿತ್ತು. ಇದರನ್ವಯ ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 5.5.1997ರ 
ಆದೇಶದಲ್ಲಿ 19,348 ಒತ್ತುವರಿ ಪ್ರಕರಣಗಳಲ್ಲಿ 14,848.83 ಹೆ. ಅರಣ್ಯ ಭೂಮಿಯನ್ನು ಸಕ್ರಮಗೊಳಿಸಲು ಆದೇಶಿಸಲಾಯಿತು. ಈ 
ಆದೇಶದಲ್ಲಿ ಸಕ್ರಮಗೊಳಿಸಲು ಕೆಲವು ಷರತ್ತುಗಳನ್ನು ನಿಗದಿಪಡಿಸಿ ಈ ಷರತ್ತುಗಳ ಪಾಲನೆಯಾಗಿರುವ ಪ್ರಕರಣಗಳಲ್ಲಿ ಸಂಬಂಧಪಟ್ಟ 
ಜಿಲ್ಲಾಧಿಕಾರಿಗಳು "ಪಟ್ಟಾ' ನೀಡುವಂತೆ ಸೂಚಿಸಲಾಯಿತು. 

ಈ ಆದೇಶದನ್ವಯ ದಿನಾಂಕ: 31.3.2003 ರಂದು ಇರುವಂತೆ ಕೇಂದ್ರ ಸರ್ಕಾರ ಅನುಮೋದಿಸಿದ 27.4.1978ರ ಪೂರ್ವದಲ್ಲಿ 
ಒತ್ತುವರಿಯಾಗಿರುವ 14,848.83 ಹೆ. ಅರಣ್ಯ ಭೂಮಿಯಲ್ಲಿ, 5,140 ಕುಟುಂಬಗಳು / ವ್ಯಕ್ತಿಗಳು ಒತ್ತುವರಿ ಮಾಡಿರುವ 3073 ಹೆ. 
ಅರಣ್ಯ ಭೂಮಿಯನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಕ್ರಮಗೊಳಿಸಿರುತ್ತಾರೆ. 

ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರವು ಅನುಮೋದಿಸಿರುವ 27.4.1978ರ ಪೂರ್ವದಲ್ಲಿ ಆಗಿರುವ ಅರಣ್ಯ ಭೂಮಿಯ 
ಒತ್ತುವರಿಗಳನ್ನು ಸಕ್ರಮಗೊಳಿಸುವ ಬಗ್ಗೆ ಆಗಿರುವ ಪ್ರಗತಿಯನ್ನು ಸರ್ಕಾರವು ಪುನರ್‌ ಪರಿಶೀಲಿಸಿದೆ. ಈ ಒತ್ತುವರಿಗಳನ್ನು ಸಕ್ರಮಗೊಳಿಸಿ 
ಮಾಲೀಕತ್ವದ ಹಕ್ಕನ್ನು ನೀಡಲು ಸಾಕಷ್ಟು ವಿಳಂಬವಾಗಿರುವುದು ಸಹ ಕಂಡು ಬಂದಿದೆ. ಕೇಂದ್ರ ಸರ್ಕಾರದಿಂದ ಸಕ್ರಮಗೊಳಿಸಲು 
ಅನುಮೋದನೆಯಾಗಿರುವ ಅರಣ್ಯ ಭೂಮಿಯನ್ನು ಕಂದಾಯ ಇಲಾಖೆಯ ವಶಕ್ಕೆ ಅರಣ್ಯ ಇಲಾಖೆಯು ನೀಡಿದಲ್ಲಿ, ಕಂದಾಯ 
ಇಲಾಖೆಯು ಭೂಮಂಜೂರಾತಿ ನಿಯಮಗಳಡಿಯಲ್ಲಿ ಹಾಗೂ ಕೇಂದ್ರ ಸರ್ಕಾರವು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 15.5.1996ರ 
ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳಿಗನುಸಾರ ಅರಣ್ಯ ಭೂಮಿಯನ್ನು ಸಂಬಂಧಪಟ್ಟ ಕುಟುಂಬಗಳಿಗೆ ಹಂಚಿಕೆ ಮಾಡಲು ಅನುಕೂಲವಾಗುತ್ತದೆ 
ಎಂದು ಅಭಿಪ್ರಾಯ ಪಡಲಾಗಿದೆ. ಇದನ್ನು ಗಮನದಲ್ಲಿರಿಸಿ ದಿನಾಂಕ: 5.5.1997ರ ಸರ್ಕಾರಿ ಆದೇಶವನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಿಸಲು 
ಉದ್ದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 21 ಎಫ್‌ಜಿಎಲ್‌ 2004, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2004 

ದಿನಾಂಕ: 5.5.1997ರ ಸರ್ಕಾರಿ ಆದೇಶ ಎಫ್‌ಇಇ 5 ಎಫ್‌ಜಿಎಲ್‌ 90ನ್ನು ಮಾರ್ಪಡಿಸುತ್ತಾ ದಿನಾಂಕ: 15.5.1996ರ ಕೇಂದ್ರ 
ಸರ್ಕಾರದ ಪತ್ರದಲ್ಲಿ ಅನುಮೋದನೆ ನೀಡಿರುವ 1978ರ ಪೂರ್ವದಲ್ಲಿ ಆದ ಅರಣ್ಯ ಭೂಮಿಯ ಒತ್ತುವರಿಯನ್ನು ಸಕ್ರಮಗೊಳಿಸುವ ಬಗ್ಗೆ 
ಕೆಳಕಂಡ ವಿಧಾನವನ್ನು ಅನುಸರಿಸುವಂತೆ ಆದೇಶಿಸಿದೆ. 

ಅ) ಅರಣ್ಯ ಇಲಾಖೆಯು (ಅರಣ್ಯ ಮಧ್ಯದಲ್ಲಿರುವ ಪ್ರದೇಶವನ್ನು ಹೊರತುಪಡಿಸಿ) ಒತ್ತುವರಿಯಾಗಿರುವ ಅರಣ್ಯ ಪ್ರದೇಶವನ್ನು 

ಗುರುತಿಸಬೇಕು. 

ಆ) ಈ ರೀತಿ ಗುರುತಿಸಿದ ಅರಣ್ಯ ಪ್ರದೇಶವನ್ನು ನಿಯಮಾನುಸಾರ ಡಿನೋಟಿಪೈ ಮಾಡಿ ಕಂದಾಯ ಇಲಾಖೆಯ ವಶಕ್ಕೆ 
ನೀಡುವುದು. 

ಇ) ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾದ ಈ ಭೂಮಿಯನ್ನು ಕಂದಾಯ ಇಲಾಖೆಯು ದಿನಾಂಕ: 15.5.1996ರ ಕೇಂದ್ರ 
ಸರ್ಕಾರದ ಪತ್ರದಲ್ಲಿ ವಿಧಿಸಿರುವ ಷರತ್ತುಗಳನ್ವಯ ಹಾಗೂ ಭೂ ಮಂಜೂರಾತಿ ನಿಯಮಗಳನ್ವಯ ಅರ್ಹತೆ ಇರುವ 
ಕುಟುಂಬಗಳಿಗೆ : ವ್ಯಕ್ತಿಗಳಿಗೆ ಹಂಚಿಕೆ ಮಾಡಬೇಕು. 

ಈ) ಈಗಾಗಲೇ ದಿನಾಂಕ: 5.5.1997ರ ಆದೇಶದನ್ವಯ ಕಂದಾಯ ಇಲಾಖೆಯು ಕೆಲವು ಪ್ರಕರಣಗಳಲ್ಲಿ ಒತ್ತುವರಿದಾರರಿಗೆ 
ಮಾಲೀಕತ್ವದ ಹಕ್ಕನ್ನು ನೀಡಿದ್ದಲ್ಲಿ ಅಂತಹ ಪ್ರಕರಣಗಳಲ್ಲಿ, ಅರಣ್ಯ ಇಲಾಖೆಯಿಂದ ಅರಣ್ಯ ಭೂಮಿಯನ್ನು ಡಿನೋಟಿಪೈ 
ಮಾಡಿದರೆ ಸಾಕು. ಕಂದಾಯ ಇಲಾಖೆಯಿಂದ ಪುನಃ ಭೂಮಂಜೂರಾತಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. 

ಉ) ಮೇಲೆ ಸೂಚಿಸಿರುವ ಕ್ರಮವನ್ನು ಸಂಪೂರ್ಣಗೊಳಿಸಿದ ನಂತರ ಭೂ ಮಂಜೂರಾತಿ ಆಗದೇ ಉಳಿದ ಭೂಮಿಯನ್ನು 
ಕಂದಾಯ ಇಲಾಖೆಯು ಅರಣ್ಯ ಇಲಾಖೆಗೆ ಪುನಃ ಹಸ್ತಾಂತರಿಸತಕ್ಕದ್ದು. 

ಮೇಲೆ ಸೂಚಿಸಿರುವ ಅಂಶಗಳನ್ನು ಹೊರತುಪಡಿಸಿ ದಿನಾಂಕ: 5.5.1997ರ ಆದೇಶದಲ್ಲಿ ನೀಡಿರುವ ಸೂಚನೆಗಳಲ್ಲಿ ಯಾವುದೇ 
ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ವತ್ಸಲ 
ಪಿ.ಆರ್‌. 190 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 

ವಿಷಯ: ದಿನಾಂಕ: 24.10.1980 ಕ್ಕಿಂತ ಪೂರ್ವದ ಅರಣ್ಯ ಭೂಮಿಯಲ್ಲಿನ ಅತಿಕ್ರಮಣಗಳನ್ನು ಸಕ್ರಮಗೊಳಿಸುವ ಬಗ್ಗೆ 
ಪರಿಶೀಲಿಸಲು ರಚಿಸಿರುವ ತಾಲ್ಲೂಕು ಮಟ್ಟದ ಸಮಿತಿಗಳಿಗೆ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ 
ಮಾಡುವ ಬಗ್ಗೆ. 

ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 361 ಎಫ್‌ಜಿಎಲ್‌ 2002 (ಭಾಗ), ದಿನಾಂಕ: 1.12.2003. 
2) ಮುಖ್ಯ ಮಂತ್ರಿಯವರ ಸಚಿವಾಲಯದ ಟಿಪ್ಪಣಿ ಸಂಖ್ಯೆ: ಮುಮ:ಆಕಾ:658/04,697/04 ಮತ್ತು 698/04, 
ದಿನಾಂಕ: 6.2.2004. 
ಪ್ರಸ್ತಾವನೆ: 

ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 24.10.1980ರ ಪೂರ್ವದ ಅರಣ್ಯ ಭೂಮಿಯ ಅತಿಕ್ರಮಣಗಳನ್ನು 

ಸಕ್ರಮಗೊಳಿಸುವ ಬಗ್ಗೆ ಪರಿಶೀಲಿಸಲು ಪ್ರತಿ ತಾಲ್ಲೂಕಿಗೆ ಒಂದರಂತೆ ತಾಲ್ಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ. ಈ ತಾಲ್ಲೂಕು 


(8 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ಮಟ್ಟದ ಸಮಿತಿಗಳಿಗೆ ಅಧಿಕಾರೇತರ ಸದಸ್ಯರುಗಳನ್ನು ನಾಮ ನಿರ್ದೇಶನ ಮಾಡಲು 8 ತಾಲ್ಲೂಕು ಮಟ್ಟದ ಸಮಿತಿಗೆ ಹೆಸರುಗಳನ್ನು ಮೇಲೆ 
ಓದಲಾದ ಉಲ್ಲೇಖ (2)ರ ಟಿಪ್ಪಣಿಯಲ್ಲಿ ಸೂಚಿಸಲಾಗಿದೆ. 

ಅದರಂತೆ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನವನ್ನು ಮಾಡಲು ಉದ್ದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 37 ಎಫ್‌ಜಿಎಲ್‌ 2004, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2004 

ದಿನಾಂಕ: 1.12.2003 ರಲ್ಲಿ ರಚಿಸಲಾದ ತಾಲ್ಲೂಕು ಮಟ್ಟದ ಸಮಿತಿಗಳಲ್ಲಿ ಕೆಳಕಂಡ ತಾಲ್ಲೂಕುಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ 
ಅಧ್ಯಕ್ಷರು ಮತ್ತು ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ 


"ಲು 


ನಿರ್ದೇಶನ ಮಾಡಿದೆ. 















































1. ಶೃಂಗೇರಿ ತಾಲ್ಲೂಕು: 
ಶ್ರೀಮತಿ:ಶ್ರೀ 
1. | ಹೆಚ್‌.ಎಂ. ರಾಮಪ್ಪಗೌಡ ಬಿನ್‌ ಮಂಜಪ್ಪಗೌಡ, ಭಾರತಿ ಬೀದಿ, ಶೃಂಗೇರಿ. ಅಧ್ಯಕ್ಷರು 
2. | ಮಹಾಬಲರಾವ್‌ ಬಿನ್‌ ಚಂದ್ರಯ್ಯ, ಕಕ್ಕರಣೆ, ನೆಮ್ಮಾರು ಅಂಚೆ, ಶೃಂಗೇರಿ ತಾಲ್ಲೂಕು. ಸದಸ್ಯರು 
3. | ಶ್ರೀನಿವಾಸ ಆಚಾರ್‌ ಬಿನ್‌ ಹುವಾಚಾರ್‌, ಜರಕೋಡು, ಗಂಡಘಟ್ಟ ಅಂಚೆ, ಶೃಂಗೇರಿ ತಾಲ್ಲೂಕು. ಸದಸ್ಯರು 
4. | ವಾಸಂತಿ ಕೋಂ ಐಲತುನಾಯ್ಕ, ಹಂಚಿರಿಕೆ, ಧರೀಕೊಪ್ಪ ಅಂಚೆ, ಶೃಂಗೇರಿ ತಾಲ್ಲೂಕು. ಸದಸ್ಯರು 
2 ಕೊಪ್ಪ ತಾಲ್ಲೂಕು: 
1. | ಕೆ.ಸಿ. ಸತೀಶ್‌ ಬಿನ್‌ ಚನ್ನೇಗೌಡ, ಕೆಳಕೊಪ್ಪ ದಯಂಬಳ್ಳಿ ಅಂಚೆ, ಕೊಪ್ಪ ತಾಲ್ಲೂಕು. ಅಧ್ಯಕ್ಷರು 
2. | ಜಯಪ್ರಕಾಶ್‌, ಅಂಚೆ ಕೊಳಲು, ಕಲ್ಕೆರೆ ಅಂಚೆ, ಕೊಪ್ಪ ತಾಲ್ಲೂಕು. ಸದಸ್ಯರು 
3. | ಟಿ.ಡಿ. ಪ್ರಸನ್ನಕುಮಾರ್‌, ವಕೀಲರು, ತಲಗೂರು, ಬಿಲಗದ್ದೆ ಅಂಚೆ, ಕೊಪ್ಪ ತಾಲ್ಲೂಕು. ಸದಸ್ಯರು 
4. | ಕೆ.ಆರ್‌. ಗೀತಾ, ತಾಲ್ಲೂಕು ಪಂಚಾಯಿತಿ ಸದಸ್ಯರು, ಗುಡ್ಡೆ ತೋಟ, ಕೊಪ್ಪ ತಾಲ್ಲೂಕು. ಸದಸ್ಯರು 
3. ನರಸಿಂಹರಾಜಪುರ ತಾಲ್ಲೂಕು: 
1. | ಎಸ್‌.ಡಿ. ರಾಜೇಂದ್ರ, ಸೂಸಲುವಾನಿ, ನರಸಿಂಹರಾಜಪುರ ತಾಲ್ಲೂಕು. ಸದಸ್ಯರು 
2. | ಟಿ.ವಿ. ವರ್ಗಿಸ್‌ (ರಾಜು), ಮುಖ್ಯ ರಸ್ತೆ, ನರಸಿಂಹರಾಜಪುರ. ಸದಸ್ಯರು 
3. | ನೇತ್ರಾವತಿ ತಂದೆ ಶ್ರೀ ನಾಗಪ್ಪ, ನಾಗರಮಕ್ಕಿ, ಸೀತೂರು, ಬೆಳ್ಳೂರು ಅಂಚೆ, ಸದಸ್ಯರು 


ನರಸಿಂಹರಾಜಪುರ ತಾಲ್ಲೂಕು. 





4. ಯಾದಗಿರಿ ತಾಲ್ಲೂಕು: 



























































1. | ನಾಗನಾಥ ರಾವ್‌ ತೊಟ್ಟೂರ್‌ಕರ್‌, ಗುರುಮಿಟಕಲ್‌ ರಸ್ತೆ, ಯಾದಗಿರಿ, ಗುಲ್ಬರ್ಗಾ ಜಿಲ್ಲೆ. ಅಧ್ಯಕ್ಷರು 

2, ಬಿಚ್ಚೆಣ್ಣ, ಜೈಗ್ರಾಂ, ಯಾದಗಿರಿ ತಾಲ್ಲೂಕು, ಗುಲ್ಬರ್ಗ ಜಿಲ್ಲೆ. ಸದಸ್ಯರು 

3. | ಸೋಮ್ಲಿಬಾಯಿ ಗಂಡ ಪೂಜ್ಯ, ಬಾಚಾವಾರ ಹೊಸ ತಾಂಡ್ಯ, ಯಾದಗಿರಿ ತಾಲ್ಲೂಕು, ಸದಸ್ಯರು 

ಗುಲ್ಬರ್ಗ ಜಿಲ್ಲೆ. 

4. ಪಾಪಣ್ಣ ತಂದೆ ಸಾಯಣ್ಣ ಅಲೆಗಾರ್‌, ಗುರುಮಿಟಕಲ್‌, ಯಾದಗಿರಿ ತಾಲ್ಲೂಕು, ಗುಲ್ಬರ್ಗ ಜಿಲ್ಲೆ. ಸದಸ್ಯ 
5 ಹುಮ್ನಾಬಾದ್‌ ತಾಲ್ಲೂಕು: 

1. | ರಾಮಶೆಟ್ಟಿ ಪಾಟೀಲ್‌, ಉಡಬಾಳ ಗ್ರಾಮ. ಅಧ್ಯಕ್ಷರು 

2. | ಬಸವರಾಜ್‌ ಪೂಜಾರಿ ಸದಸ್ಯರು 

3. | ಮರಿಯಮ್ಮ ಮನ್ನಾ ಎಖ್ಯೇಳಿ ಗ್ರಾಮ. ಸದಸ್ಯ 

4. | ಮಾಣಿಕ್‌, ದುಮವ್‌ಸೂರು ಗ್ರಾಮ. ಸದಸ್ಯರು 
6 ರಾಮದುರ್ಗ ತಾಲ್ಲೂಕು: 

1. | ಸಂಗಮೇಶ ಎಸ್‌. ಶೆಟ್ಟಿ, ಸದಾವರ್ತಿ, ಸಾ: ಕಟಿಕೋಳ. ಅಧ್ಯಕ್ಷರು 

2. | ಸಿದ್ದಲಿಂಗಪ್ಪ ಗದಿಗಪ್ಪ ಕ್ವಾರಿ, ಸಾ: ತೂರನೂರ. ಸದಸ್ಯರು 

3. | ವೆಂಕಟೇಶ್‌ ಪ್ರಹ್ಲಾದ ಕುಲಕರ್ಣಿ, ಸಾ: ರಾಮದುರ್ಗ. ಸದಸ್ಯರು 

4. | ನಾಗವ್ವ ನಾಗಪ್ಪ ಬಂಡಿವಡ್ಡರ, (ಬಂಗಾರಖಡೆ), ವಡ್ಡರ ಓಣಿ, ರಾಮದುರ್ಗ. ಸದಸ್ಯ 
7. ಕುಂದಾಪುರ ತಾಲ್ಲೂಕು: 

1. | ರಮೇಶ್‌ ಗಾಣಿಗ, ಗುತ್ತಿಗೆದಾರರು, ಕೊಲ್ಲೂರು, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ. ಅಧ್ಯಕ್ಷರು 

2. | ಕಾವೇರಿ ಬ್ಯಾ ಕೋಂ ರಾಮನಾಯ್ಕ, ಕಾವೇರಿ ನಿಲಯ, ಗಂಟಬೀಳು, ಅರ್ಡಿ, ಸದಸ್ಯರು 

3. | ನವೀನ ಚಂದ್ರಶೆಟ್ಟಿ ಬಿನ್‌ ರಾಘುರಾಮ ಶೆಟ್ಟಿ, ವಿರೇಶ್ವರ -ಸಿದ್ದಾಪುರ, ಕುಂದಾಪುರ ತಾಲ್ಲೂಕು. ಸದಸ್ಯರು 

4. | ಸಂತೋಷ ಕುಮಾರ್‌ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್‌ ಸದಸ್ಯರು, ಹಕ್ಲಾಡಿ, ಸದಸ್ಯರು 











ಕುಂದಾಪುರ ತಾಲ್ಲೂಕು. 








ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೪೯ 





























8. ಧಾರವಾಡ ತಾಲ್ಲೂಕು: 
1. | ಮಸ್ತಕ್‌ ಅಹಮದ್‌ ಮೌಲಾ ಬಕ್ಷಿ, ಟೆಗೂರು, ಐನಾವರ್‌, ಧಾರವಾಡ ತಾಲ್ಲೂಕು. ಅಧ್ಯಕ್ಷರು 
2. | ಪಾಯಪ್ಪ, ಗರಗ್‌, ಧಾರವಾಡ ತಾಲ್ಲೂಕು. ಸದಸ್ಯರು 
3. | ಬಸವರಾಜು ವೀರಣ್ಣ ಬೋರ್ಕರ್‌, ತಡಕೋಡ್‌, ಧಾರವಾಡ್‌ ತಾಲ್ಲೂಕು. ಸದಸ್ಯರು 
4. | ಗೀತಾ ಬಿನ್‌ ಶಿವಪ್ಪ, ಬಿದರಿಕಟ್ಟಿ, 1ನೇ ಕ್ರಾಸ್‌, ಸಾದನಕೇರಿ, ಧಾರವಾಡ. ಸದಸ್ಯರು 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ವತ್ಸಲ 
ಪಿ.ಆರ್‌. 191 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ವಿಷಯ: ದಿನಾಂಕ: 24.10.1980 ಕ್ಕಿಂತ ಪೂರ್ವದ ಅರಣ್ಯ ಭೂಮಿಯಲ್ಲಿನ ಅತಿಕ್ರಮಣಗಳನ್ನು ಸಕ್ರಮಗೊಳಿಸುವ ಬಗ್ಗೆ 
ಪರಿಶೀಲಿಸಲು ರಚಿಸಿರುವ ತಾಲ್ಲೂಕು ಮಟ್ಟದ ಸಮಿತಿಗಳಿಗೆ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ 
ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 361 ಎಫ್‌ಜಿಎಲ್‌ 2002 (ಭಾಗ), ದಿನಾಂಕ: 1.12.2003. 
2) ಮುಖ್ಯ ಮಂತ್ರಿಯವರ ಸಚಿವಾಲಯದ ಟಿಪ್ಪಣಿ ಸಂಖ್ಯೆ: ಸಿಎಂಪಿಎಸ್‌:28/04, ದಿನಾಂಕ: 14.1.2004. 
ಪ್ರಸ್ತಾವನೆ: 
ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 24.10.1980ರ ಪೂರ್ವದ ಅರಣ್ಯ ಭೂಮಿಯ ಅತಿಕ್ರಮಣಗಳನ್ನು 
ಸಕ್ರಮಗೊಳಿಸುವ ಬಗ್ಗೆ ಪರಿಶೀಲಿಸಲು ಪ್ರತಿ ತಾಲ್ಲೂಕಿಗೆ ಒಂದರಂತೆ ತಾಲ್ಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ. ಶಿಕಾರಿಪುರ 
ತಾಲ್ಲೂಕು ಮಟ್ಟದ ಸಮಿತಿಗೆ ನಾಮ ನಿರ್ದೇಶನ ಮಾಡಲು ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರುಗಳನ್ನು ಮೇಲೆ ಓದಲಾದ ಉಲ್ಲೇಖ (2)ರ 
ಟಿಪ್ಪಣಿಯಲ್ಲಿ ಸೂಚಿಸಲಾಗಿದೆ. 
ಅದರಂತೆ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನವನ್ನು ಮಾಡಲು ಉದ್ದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 359 ಎಫ್‌ಜಿಎಲ್‌ 2003, ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ 2004 
ದಿನಾಂಕ: 1.12.2003 ರಲ್ಲಿ ರಚಿಸಲಾದ ತಾಲ್ಲೂಕು ಮಟ್ಟದ ಸಮಿತಿಗಳಲ್ಲಿ ಕೆಳಕಂಡ ಶಿಕಾರಿಪುರ ತಾಲ್ಲೂಕಿಗೆ ಸಂಬಂಧಿಸಿದಂತೆ 
ಕೆಳಕಂಡ ಅಧ್ಯಕ್ಷರು ಮತ್ತು ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ 
ನಿರ್ದೇಶನ ಮಾಡಿದೆ. 





























1. ಶಿಕಾರಿಪುರ ತಾಲ್ಲೂಕು: 
ಶ್ರೀಮತಿ:ಶ್ರೀ 
1. | ಪರಮೇಶ್ವರಪ್ಪ ಬಿನ್‌ ರೇವಪ್ಪ, ಹಿತ್ತ ಗ್ರಾಮ, ಶಿಕಾರಿಪುರ ತಾಲ್ಲೂಕು. ಅಧ್ಯಕ್ಷರು 
2. | ಗೌರಮ್ಮ ಕೋಂ ಶಿವಾನಂದಪ್ಪ, ಎಸ್‌.ಎಸ್‌. ರಸ್ತೆ, ಶಿರಾಳಕೊಪ್ಪ. ಸದಸ್ಯರು 
3. | ಶೇಖ್‌ ಅಹಮದ್‌ ಬಿನ್‌ ಎಂ. ಅಬ್ದುಲ್‌ಸಾಬ್‌, ಹಳೂರು, ಶಿರಾಳಕೊಪ್ಪ. ಸದಸ್ಯರು 
4. | ರಮೇಶ್‌ ಬಿನ್‌ ಲಕ್ಕಪ್ಪ ಅಂಬೇಡ್ಕರ್‌ ನಗರ, ಶಿಕಾರಿಪುರ. ಸದಸ್ಯರು 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಆರ್‌. ವತ್ಸಲ 
ಪಿ.ಆರ್‌. 192 ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಶ್ರೀ ಎ. ಆನಂದ್‌, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಹಾಲಿ ನಿಯೋಜನೆಯ ಮೇಲೆ 
ವ್ಯವಸ್ಥಾಪಕ ನಿರ್ದೇಶಕರು, ಗಂಗಾವತಿ ಸಕ್ಕರೆ ಕಾರ್ಯಾನೆ, ಗಂಗಾವತಿ, ಇವರು ಕೋರಮಂಗಲ ಬಡಾವಣೆಯ 
ಕೃಷ್ಣಾ ಬ್ಲಾಕ್‌ನ ಸರ್ಕಾರದ ವಸತಿ ಗೃಹ ಸಂಖ್ಯೆ:120ನ್ನು ಉಪ ಬಾಡಿಗೆ ನೀಡಿದ್ದ ಬಗ್ಗೆ ಹಾಗೂ ಈ ವಸತಿ 
ಗೃಹವನ್ನು ಉಪ ಬಾಡಿಗೆ ಪಡೆದ ಶ್ರೀಮತಿ ನಿಶಾತ್‌ ಅಯೇಷಾ, ಕೈಗಾರಿಕಾ ವಿಸ್ತರಣಾಧಿಕಾರಿ, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ತಾಲ್ಲೂಕು ಪಂಚಾಯತ್‌, ಕನಕಪುರ, ಇವರುಗಳ ವಿರುದ್ಧದ ಇಲಾಖಾ ವಿಚಾರಣೆ- 
ವಿಚಾರಣಾಧಿಕಾರಿಯನ್ನು ಬದಲಾಯಿಸಿ ನೇಮಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಳೆ 40 ಕೈಸೇವಿ 2002, ದಿನಾಂಕ: 30.12.2003.- 
2) ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರ ಪತ್ರಸಂಖ್ಯೆ: ಕೈವಾಇ:ನಿರೀ-2:ಕೇಂಕ:ಶಿಕ್ರ:12: 
2003-04, ದಿನಾಂಕ: 30.12.2003. 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 30.12.2003ರ ಆದೇಶದಲ್ಲಿ, ಶ್ರೀ ಎ. ಆನಂದ್‌, ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಇವರು ಹಿಂದೆ ಉಪನಿರ್ದೇಶಕರಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 


(8 


೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





ಅವರಿಗೆ ಬೆಂಗಳೂರಿನ ಕೋರಮಂಗಲ ಬಡಾವಣೆಯ ಕೃಷ್ಣಾ ಬ್ಲಾಕ್‌ನ ಸರ್ಕಾರಿ ವಸತಿ ಗೃಹ ಸಂಖ್ಯೆ: 120ನ್ನು ಬಾಡಿಗೆ ಆಧಾರದ ಮೇಲೆ 
ಹಂಚಿಕೆ ಮಾಡಿದ್ದನ್ನು ಅವರು ಆ ವಸತಿ ಗೃಹವನ್ನು ಶ್ರೀಮತಿ ನಿಶಾತ್‌ ಅಯೇಷಾ, ಕೈಗಾರಿಕೆ ವಿಸ್ತರಣಾಧಿಕಾರಿ, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಇವರಿಗೆ ಉಪ ಬಾಡಿಗೆ ನೀಡಿ ಸರ್ಕಾರಿ ವಸತಿಗೃಹ ಹಂಚಿಕೆ ನಿಯಮಾವಳಿಗಳನ್ನು ಉಲ್ಲಂಘಿಸಿರುವುದರಿಂದ, ಕರ್ನಾಟಕ ಸರ್ಕಾರ 
(ಸರ್ಕಾರಿ ವಸತಿ ಗೃಹಗಳ ಹಂಚಿಕೆ) ನಿಯಮಗಳು 1999ರ ನಿಯಮ 22ರ ಪ್ರಕಾರ ಕೆ.ಸಿ.ಎಸ್‌. (ಸಿಸಿಎ) ನಿಯಮಗಳ ಮೇರೆಗೆ ಶಿಸ್ತು 
ಕ್ರಮಕ್ಕೆ ಒಳಪಡಿಸಲು ಲೋಕೋಪಯೋಗಿ ಇಲಾಖೆಯು ಕೋರಿದ ಮೇರೆಗೆ ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಗಳನ್ನು 
ನೇಮಿಸಲಾಗಿತ್ತು. 

ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದ್ದ ಶ್ರೀ ಕೆ.ಎಂ. ವೈದ್ಯ, ಮಾನ್ಯ ನಿವೃತ್ತ ನ್ಯಾಯಾಧೀಶರು, ಇವರು ತಮ್ಮ ಅನಾರೋಗ್ಯ 
ನಿಮಿತ್ತ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಿರುವುದರ ಮೇರೆಗೆ ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾದ ಶ್ರೀ ಕೆ.ಎಂ. ವೈದ್ಯರವರ ಬದಲಾಗಿ ಬೇರೊಬ್ಬ ವಿಚಾರಣಾಧಿಕಾರಿಯನ್ನು ನೇಮಿಸುವಂತೆ 
ಕೋರಿರುತ್ತಾರೆ. 

ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕೈೆ 40 ಕೈಸೇವಿ 2002, ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಸರ್ಕಾರವು ಪರಿಶೀಲಿಸಿದ ನಂತರ, ಕರ್ನಾಟಕ ಸರ್ಕಾರಿ ಸೇವಾ (ಸಿಸಿಎ) 
ನಿಯಮಾವಳಿಗಳು 1957ರ ನಿಯಮ 11ರ ಉಪನಿಯಮ (೨5ನ್ನು ಓದುವುದರೊಡನೆ ಅದೇ ನಿಯಮದ ಉಪ ನಿಯಮ (2) ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸಿ, ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ 40 ಐಸಿಎಸ್‌ 2002, ದಿನಾಂಕ: 30.12.2003ನ್ನು 
ಭಾಗಶಃ ಮಾರ್ಪಡಿಸಿ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದ್ದ, ಶ್ರೀ ಕೆ.ಎಂ. ವೈದ್ಯ, ನಿವೃತ್ತ ನ್ಯಾಯಾಧೀಶರು, ಇವರ ಬದಲಾಗಿ, 
ಸದರಿ ಇಲಾಖಾ ವಿಚಾರಣೆಯನ್ನು ನಡೆಸಲು ಶ್ರೀ ವೆಂಕಟೇಶ್‌ ಪಾಟೀಲ್‌, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, “ಮಕರಂದ”, 
ನಂ.7, 1ನೇ ಕ್ರಾಸ್‌, ನ್ಯಾಯಾಂಗ ಅಧಿಕಾರಿಗಳ ಬಡಾವಣೆ, ರಾಜಮಹಲ್‌ ವಿಲಾಸ್‌, 2ನೇ ಹಂತ, ಸಂಜಯನಗರ, 
ಬೆಂಗಳೂರು-560094, ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 11 ರಡಿಯಲ್ಲಿ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ ಹಾಗೂ ಸದರಿ ವಿಚಾರಣೆಯನ್ನು ಮೂರು ತಿಂಗಳ ಕಾಲಮಿತಿಯೊಳಗೆ ಪೂರೈಸಿ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿದೆ. 

ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿರ್ದೇಶಕರ ಕಛೇರಿಯ ಆವರಣದಲ್ಲಿ ಅಥವಾ 
ಅವರು ಗುರುತಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಕಛೇರಿಗಳಲ್ಲಿ ವಿಚಾರಣಾಧಿಕಾರಿಗಳಿಗೆ 
ಸ್ಥಳಾವಕಾಶವನ್ನು ಒದಗಿಸಲು ಹಾಗೂ ಸಂಬಂಧಿಸಿದ ಕಛೇರಿಯಲ್ಲಿ ಲಭ್ಯವಿರುವ ಶೀಘ್ರಲಿಪಿಗಾರರ : ಬೆರಳಚ್ಚುಗಾರರ ಸಹಾಯವನ್ನು 
ಮತ್ತು ಲೇಖನ ಸಾಮಗ್ರಿಗಳನ್ನು ಒದಗಿಸಲು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರಿಗೆ ಸೂಚಿಸಲಾಗಿದೆ. 

ಈ ಪ್ರಕರಣದ ವಿಚಾರಣೆಗಾಗಿ ರೂ.5,000.00 (ರೂಪಾಯಿ ಐದು ಸಾವಿರಗಳು ಮಾತ್ರ) ಮತ್ತು ವಾಹನ ಭತ್ಯೆ ರೂ.1,000.00 
(ರೂಪಾಯಿ ಒಂದು ಸಾವಿರಗಳು ಮಾತ್ರ) ಸಂಚಿತ ಸಂಭಾವನೆಗಳನ್ನು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸಲ್ಲಿಸಿದ ನಂತರ 
ಕೈಗಾರಿಕಾಭಿವೃದ್ಧಿ ಆಯುಕ್ತರೇ ಪಾವತಿ ಮಾಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪದಾವತಿ 
ಪಿ.ಆರ್‌. 193 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕೈಗಾರಿಕಾ ಸೇವೆಗಳು). 
ENERGY SECRETARIAT 
Sub: Payment Security Mechanism (PSM) for Power projects to be set up by Independent 
Power Producers (IPPs). 

PREAMBLE: 

1. Karnataka has been a chronically power deficit State. At present the demand gap is about 
2250 MW. According to a load forecast study made by KPTCL with the assistance of Consultants, the 
deficit will increase to 3,450 MW by the end of the Xth Five Year Plan (2006-07) and to 5,300 MW by the 
end of the 11" Plan period (2011-12). 

2. Three consecutive years of drought have exposed the vulnerability of the State in the energy 
sector. Compared to other States, Karnataka is dependent on hydel power to a greater extent. 
Availability of hydel power has fallen drastically and KPTCL has been forced to buy increasing quantities 
of power from outside the State. For greater energy security it is essential to have more non-hydel 
generation sources within the State. 

3. Karnataka Power Corporation has taken up projects, which will create 2,675 MW of additional 
generation capacity of which 2315 MW will be available to meet the peak demand. We expect to get 
1,032 MW as our share of capacity addition by central generating stations. Hence we can expect a total 
addition of 3,347 MW of generation capacity which will be available for our State. This will not be enough 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೫೧ 





to fully cover the anticipated demand deficit. The Governor’s address to the State Legislature on 5.1.2004 
states that the Government is determined to make chronic power shortages a thing of the past. Hence it 
is also necessary to encourage some addition to generation capacity by IPPs. 

4. In Karnataka there are now 4 Thermal power plants run by IPPs with a total capacity of 
458MW. There are 3 proposed thermal power projects of IPPs which are expected to materialize and 
which have been included by Government of India among the projects to be completed in the 10" Plan 
period, viz., Nagarjuna Power Project (1015 MW), Jindal (500 MW) and KEI, Bijapur(350 MW). Ata 
meeting conducted by the Chief Minister on 5" September 2003, it was decided that these IPP Projects 
should be supported in the interest of the State. 

5. Power projects have a long gestation period and a long life. They require sustained and long- 
term funding that can best be provided by financial institutions that are dedicated to the power sector. In 
our country PFC is the primary funding agency for power projects. PFC in its letter dt.13.6.2003 to the 
Principal Secretary, Energy Department, has stated that in the case of IPP Projects, PFC requires a 3 tier 
Payment Security Mechanism consisting of letter of credit, escrow, and State Government Guarantee. 
Managing Director, KPTCL, has had discussions with PFC and has recommended that 3 tier PSM may be 
given as follows: 

a) letter of credit - an irrevocable revolving Letter of Credit for an amount equal to the sum 
of one month capacity charge and energy charge based on aPLF of 100%; 

b) escrow facility to cover debt portion of the project cost equivalent to 70% of the project 
cost with the escrow being operationalised 30 days prior to COD of the project. 
Previously escrow used to be operational from day one of project construction and would 
cover equity as well as debt; 

c) State Government Guarantee to cover the payment obligations of KPTCL for the energy 
purchased from the IPPs. 

6. However, the IPP policy of the Government issued in G.0.No:DE 14 PSR 99(೧-3) dt.8"” 
January 2001 states that no provision of escrow facilities or similar arrangements and no provision of any 
other form of guarantees to any IPP would be available. Hence granting PSM in respect of the power 
projects of IPPs would require revision of the existing policy. It may be noted that after the IPP policy 
came into force no new thermal power plant has been set up in our State by any IPP. 

7. Government of India is in favour of new IPP Power Projects being established in Karnataka. 
The Union Minister of Power in his letter dt.15.10.2003 addressed to the Chief Minister has requested to 
expedite the capacity addition programme and has stated as follows: 

“ Under private sector, Thorangallu extn.project (2 x 250 MW) and Bijapur TPP (350 MW) are 
expected to take off for completion within 10" Plan, once matters relating to Payment 
Security Mechanism (PSM) and financial restructuring plan (FRP) and all related clearances 
are addressed expeditiously. In view of this, you may like to intervene and provide 
appropriate guidance for resolving the issue related to FRP. Further, | understand that 
KPTCL has evolved and submitted a revised PSM for approval of the State Government. | 
would request you to kindly ensure that required action is initiated urgently to resolve these 
issues so that works related to the said projects are started at the earliest and completed well 
within the 10" Plan”. 

8. The Chairman, CEA, in his letter dated 30-10-2003 to the Chief Secretary pointed out that 
even after KPCL’s projects are commissioned, there will still be shortage of power in Karnataka and 
therefore additional capacity should be added during 10" Plan. He requested to take necessary steps to 
facilitate the implementation of the 3 IPPs during the 10" Plan. 

9. The main features of the existing IPP policy are as follows: 

a) the total capacity addition to be encouraged over 10 year period from 2000-01 to 2009-10 
would be in the range of 3500-4000 MW; 

b) naphtha/liquid fuel based or barge mounted projects would not be encouraged as they 
are not cost effective; 

c) no provision of escrow facility or similar arrangements and no provision of any other form 
of guarantee to any IPP would be available. 

10. The decision not to grant escrow facility was based on the report of the High Level 
Committee on escrow cover to IPPs headed by Sri.Deepak Parekh, Chairman, HDFC, which was brought 
out in February 2000. The Deepak Parekh Committee stated that considering the financial position of 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





KPTCL at that time, escrow capacity was not available then. Escrows are also undesirable since they 
endanger the proposed privatization of the distribution system. Government of Karnataka, as owner of 
KPTCL should not provide escrow cover to any IPP. However, this recommendation of the Deepak 
Parekh Committee should not be read in isolation. The Committee also recommended that the process of 
transferring the distribution system to private ownership should be completed as soon as possible. The 
private distribution companies would make their own arrangements to procure energy and as they would 
be more efficient then the Government distribution companies, they would have no difficulty in paying for 
the power purchased from IPPs. The report states “the Committee has advised against the interim 
solution of providing escrow cover to IPPs in the expectation that the privatisation of distribution that has 
already been announced will create viable entities for the purchase of power from IPPs”. However, 
almost 4 years have passed since the Deepak Parekh Committee report came out and no distribution 
company in Karnataka has been privatized so far. 

11. The Deepak Parekh Committee also recommended that all future development of thermal 
capacity in Karnataka should be in the private sector. But, no private thermal power plants have come up 
precisely because of the Committee’s recommendation not to grant escrow cover to IPPs. 

12. It 15 also seen that the existing IPP Policy is based on the assumption that capacity addition 
of 3,500-4,000 MW by the year 2010 is adequate, whereas according to KPTCL’s recent load forecast 
5300 MW of additional capacity would be required by 2011-12. The IPP policy itself states that a 
separate estimate was made by one of the members of the IPP Committee (Sri.B.G.Rudrappa, former 
Chairman, KEB) which gave a requirement of 5,257 MW. The IPP policy also states “ in case the 
requirement is based on the GDP: power elasticity applicable to the Indian context the capacity addition 
will have to be much more”. The policy also assumes that the T & D losses will be brought down from 
26% to 14% in the course of 10 years through investment of Rs.13,500 crores. The policy also states 
that there are 14 IPPs with proposed capacity addition of 2,450 MW for which PPAs have been signed. 
However, now only 4 IPPs have materialized with total capacity of 458 MW only. It appears that the IPP 
Committee made a conservative estimate of the demand for power and the additional capacity required 
and concluded that there is no necessity to encourage any more IPPs and consequently felt that PSM for 
IPPs was not required. 

13. No new IPP has come up in the State in the last 4 years. In effect we have lost 4 years. If 
we continue with the existing IPP Policy, no new large power projects of IPPs will come up in the State. 
This means we will have to depend exclusively on KPCL and Government of India to meet our additional 
power requirements in future. However, this would not be sufficient and the energy deficit would continue 
to grow. This in turn would slow down the rate of economic growth and would depress the standard of 
living. In the long-term strategic interests of the State, Government should ensure that the energy 
requirements of the growing economy are met and we should have a variety of generation sources 
located within the State. Hence it has become inevitable to revise the IPP Policy 

GOVERNMENT ORDER NO:DE:81:PPC:2003(P) BANGALORE DATED:6" February 2004 

Government of Karnataka hereby makes the following modifications in the IPP Policy for the 
power sector: 

(a) the total capacity addition to be encouraged during the period 2004-05 to 2011-12 would be 

in the range of 5,500 MW. 

(b) Payment Security Mechanism will be provided for thermal power projects of IPPs consisting 

of the following: 

(i) an escrow facility that will cover only the debt portion of the project cost, normally 70% of 
the project cost. 

(ii) the escrow facility will be operationalised only 30 days before the commercial operation 
date(COD) of the Project. 

(iii) State Government Guarantee. 

(iv) an irrevocable revolving Letter of Credit for an amount equal to at least one month’s 
capacity charge and energy charge on 85% PLF. 

(c) the PSM will be available only in respect of coal-based and gas-based power projects. 

(d) KPTCL/Escoms shall obtain prior approval of Government before entering into PPA with any 

IPP. 
By Order and in the Name of the Governor of Karnataka, 
K.L. JAYARAM 
PR-194 Under Secretary to Government, Energy Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೫೩ 





ಜಲಸಂಪನ್ಮೂಲ ಸಚಿವಾಲಯ 
ಅಡೆಂಡಮ್‌ ಸಂಖ್ಯೆ: ಜಸಂಇ 404 ಎಂಎಂಕೆ 2002, ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 
ವಿಷಯ: ಕೆ.ಆರ್‌.ಎಸ್‌. ಯೋಜನೆಯ ನೀರಾವರಿ ಸಲಹಾ ಸಮಿತಿಯನ್ನು ಪುನರ್‌ ರಚಿಸುವ ಬಗ್ಗೆ. 

ಉಲ್ಲೇಖ: 1) ಸರ್ಕಾರಿ ಆದೇಶ ಸಂಖ್ಯೆ: ನೀಣ 237 ಎಂಎಂಕೆ 99, ದಿನಾಂಕ: 08.05.2000. 

2) ಸರ್ಕಾರಿ ಅಡೆಂಡಮ್‌ ಸಂಖ್ಯೆ: ನೀಣ 366 ಎಂಎಂಕೆ 2000, ದಿನಾಂಕ: 11.05.2001. 
3) ಸರ್ಕಾರಿ ಅಡೆಂಡಮ್‌ ಸಂಖ್ಯೆ: ನೀಇ 120 ಎಂಎಂಕೆ 2001, ದಿನಾಂಕ: 19.06.2001. 
4) ಸರ್ಕಾರಿ ಅಡೆಂಡಮ್‌ ಸಂಖ್ಯೆ: ನೀಇ 40 ಎಂಎಂಕೆ 2002, ದಿನಾಂಕ: 15.05.2002. 
5) ಸರ್ಕಾರಿ ಅಡೆಂಡಮ್‌ ಸಂಖ್ಯೆ: ನೀಇ 118 ಎಂಎಂಕೆ 2002, ದಿನಾಂಕ: 31.07.2002. 
6) ಸರ್ಕಾರಿ ಅಡೆಂಡಮ್‌ ಸಂಖ್ಯೆ: ನೀಇ 114 ಎಂಎಂಕೆ 2002, ದಿನಾಂಕ: 02.08.2002. 

ಕೃಷ್ಣರಾಜಸಾಗರ ಜಲಾಶಯದ ನೀರಿನ ನಿರ್ವಹಣೆಗಾಗಿ ಅಧಿಕಾರಿ ಮತ್ತು ಅಧಿಕಾರೇತರ ಸದಸ್ಯರನ್ನೊಳಗೊಂಡ ಕೃಷ್ಣ 
ರಾಜಸಾಗರ ನೀರಾವರಿ ಸಲಹಾ ಸಮಿತಿಯನ್ನು ಉಲ್ಲೇಖಿತ ಸರ್ಕಾರಿ ಆದೇಶಗಳಲ್ಲಿ ಪುನರ್‌ ರಚಿಸಲಾಗಿತ್ತು. 

ಸದರಿ ಸಮಿತಿಗೆ ಉಲ್ಲೇಖ (1)ರ ಸರ್ಕಾರಿ ಆದೇಶದಲ್ಲಿ ಅಧಿಕಾರೇತರ ಸದಸ್ಯರ ಪಟ್ಟಿಯಲ್ಲಿದ್ದ (ಕ್ರಮ ಸಂಖ್ಯೆ 7) ಅಧ್ಯಕ್ಷರು, 
ಕಾಡಾ, ಕಾವೇರಿ ಜಲಾನಯನ ಯೋಜನೆಗಳು, ಮೈಸೂರು, ಇವರನ್ನು ಉಲ್ಲೇಖಿತ (6ರ ಸರ್ಕಾರಿ ಆದೇಶದಲ್ಲಿ ಕೆ.ಆರ್‌.ಎಸ್‌. 
ಯೋಜನೆಯ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿರುವುದರಿಂದ ತೆರವಾಗಿರುವ ಅಧಿಕಾರೇತರ ಸದಸ್ಕರ ಪಟ್ಟಿಯಲ್ಲಿ ಡಾ: 
ಎನ್‌.ಎಲ್‌. ಭಾರತೀ ಶಂಕರ್‌, ವಿಧಾನ ಸಭಾ ಸದಸ್ಯರು, ಟಿ. ನರಸೀಪುರ, ಇವರನ್ನು ಕೆ.ಆರ್‌.ಎಸ್‌. ಯೋಜನೆಯ ನೀರಾವರಿ ಸಲಹಾ 
ಸಮಿತಿಯ ಅಧಿಕಾರೇತರ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಸೇರ್ಪಡೆ ಮಾಡಲಾಗಿದೆ. 

ಹಾಗೂ ಸದರಿ ಸಮಿತಿಗೆ ಉಲ್ಲೇಖಿತ ಸರ್ಕಾರದ ಆದೇಶ (1) ರಲ್ಲಿ ಶ್ರೀ ವಿವೇಕಾನಂದ, ಜಿಲ್ಲಾ ಪಂಚಾಯತ್‌ ಸದಸ್ಯರು, 
ಮಂಡ್ಯ, ಇವರನ್ನು ವಿಶೇಷ ಆಹ್ವಾನಿತರನ್ನಾಗಿ ಸೇರ್ಪಡೆ ಮಾಡಲಾಗಿರುವುದನ್ನು ರದ್ದುಪಡಿಸಿ, ಇವರ ಬದಲಿಗೆ ಶ್ರೀ ಎನ್‌.ಡಿ. ಸಿದ್ದರಾಮು, 
ಬಿನ್‌ ದಾಸೇಗೌಡ, ನಿಲುವಾಗಿಲು, ಕೊಪ್ಪ ಹೋಬಳಿ, ಮದ್ದೂರು ತಾಲ್ಲೂಕು, ಇವರನ್ನು ಕೆ.ಆರ್‌.ಎಸ್‌. ಯೋಜನೆಯ ನೀರಾವರಿ 
ಸಲಹಾ ಸಮಿತಿಯ ವಿಶೇಷ ಆಹ್ವಾನಿತ ಸದಸ್ಯರನ್ನಾಗಿ ಕೂಡಲೇ ಜಾರಿಗೆ ಬರುವಂತೆ ಸೇರ್ಪಡೆ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಲ್‌. ಜಗದೀಶ್‌ 
ಪಿ.ಆರ್‌. 195 ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ, ಎಂಎಂಐ-3), ಜಲಸಂಪನೂಲ ಇಲಾಖೆ. 
ವಿಷಯ: ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಬೇರ್ಕಾಡಿ ಗ್ರಾಮದ ಸರ್ಪಿನಕಟ್ಟೆ ಎಂಬಲ್ಲಿ ಮಡಿಸಾಲು ಹೊಳೆಗೆ 
ಅಡ್ಡಲಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡುವ ಕಾಮಗಾರಿಯ ಅಂದಾಜು ಪಟ್ಟಿಗೆ ಆಡಳಿತಾತಕ್ರ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ದಿನಾಂಕ: 23.08.2003ರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಸಣ್ಣ ನೀರಾವರಿ ದಕ್ಷಿಣ ವಲಯದ 
ಮುಖ್ಯ ಇಂಜಿನಿಯರ್‌ರವರ ಪತ್ರದ ಸಂಖ್ಯೆ: ಮುಇಂ/ಸನೀ(ದ)ಮಂಗಳೂರು/ಉಡುಪಿ/ಸರ್ಪಿನಕಟ್ಟೆ ಕಿಂ.ಅ 
12003-04/2269. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರ ಪತ್ರದಲ್ಲಿ ಉಡುಪಿ ಜಿಲ್ಲೆ 
ಉಡುಪಿ ತಾಲ್ಲೂಕು, ಬೇರ್ಕಾಡಿ ಗ್ರಾಮದ ಸರ್ಪಿನಕಟ್ಟೆ ಎಂಬಲ್ಲಿ ಮಡಿಸಾಲು ಹೊಳೆಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಿರುವ ಕಿಂಡಿ 
ಅಣೆಕಟ್ಟು ಕಾಮಗಾರಿಯ 75.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಸರ್ಕಾರದ ಆಡಳಿತಾತಕ್ರ ಅನುಮೋದನೆ ಕೋರಿರುತ್ತಾರೆ. 

ಅಂದಾಜಿನಲ್ಲಿ ತಿಳಿಸಿರುವಂತೆ ಉಡುಪಿ ತಾಲ್ಲೂಕಿನ ಬೇರ್ಕಾಡಿ ಸರ್ಪಿನಕಟ್ಟೆ ಎಂಬಲ್ಲಿ ಮಡಿಸಾಲು ಹೊಳೆಗೆ ಅಡ್ಡಲಾಗಿ 52.00 
ಮೀ. ಉದ್ದ, 2.00 ಮೀ. ಅಗಲ ಹಾಗೂ 4.20 ಮೀ. ಎತ್ತರದ 21 ಕಿಂಡಿಗಳನ್ನೊಳಗೊಂಡಂತೆ, ಕಿಂಡಿ ಅಣೆಕಟ್ಟು ನಿರ್ಮಿಸಲು 
ಪ್ರಸ್ತಾಪಿಸಲಾಗಿದೆ. 68.64 ಚದರ ಮೈಲಿಗಳ ಜಲಾನಯನ ಪ್ರದೇಶ ಹೊಂದಿರುವ ಈ ಅಣೆಕಟ್ಟಿನಲ್ಲಿ ಶೇಖರಿಸಲಾಗುವ 12.244 
ಎಂ.ಸಿ.ಎಫ್‌.ಟಿ. ನೀರಿನಿಂದ 204 ಹೆಕ್ಟೇರ್‌ ಜಮೀನಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಉದ್ದೇಶಿಸಲಾಗಿದೆ. ಕಾಮಗಾರಿಯ ಲಾಭ ವೆಚ್ಚದ 
ಅನುಪಾತವು ಶೇ.10ರ ಬಡ್ಡಿಯಂತೆ 2.45 ಆಗಿದ್ದು, ಯೋಜನೆಯು ಆರ್ಥಿಕವಾಗಿ ಶಖ್ಯವಾಗಿದೆ. 

ಈ ಕಾಮಗಾರಿಯ 50.00 ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ನಬಾರ್ಡ್‌ ಸಹಾಯಧನ ಪಡೆಯಲು ಸಂಪುಟ ಉಪ 
ಸಮಿತಿಯಿಂದ ಅನುಮೋದನೆ ದೊರೆತಿದೆ. ಅಂದಾಜು ಪಟ್ಟಿಯಲ್ಲಿನ ದರಗಳ ಪರಿಷ್ಕರಣೆಯಿಂದಾಗಿ ಈ ಅಂದಾಜು ಮೊತ್ತವು 75.00 ಲಕ್ಷ 
ರೂ.ಗಳಿಗೆ ಪರಿಷ್ಕರಿಸಲಾಗಿದೆ ಮತ್ತು ಪರಿಷ್ಕೃತ ಅಂದಾಜು ಪಟ್ಟಿಯನ್ನು ಧನ ಸಹಾಯಕ್ಕಾಗಿ ನಬಾರ್ಡ್‌ ಸಂಸ್ಥೆಗೆ ಸಲ್ಲಿಸಲಾಗಿದೆ. 

ಈ ಕಾಮಗಾರಿಯು 2003-04ನೇ ಸಾಲಿನ ಆಯವ್ಯಯದ ಅನುಬಂಧ-ಇ ನಲ್ಲಿ ಲೆಕ್ಕ ಶೀರ್ಷಿಕೆ 4702-ಸಣ್ಣ ನೀರಾವರಿ ಮೇಲಿನ 
ಬಂಡವಾಳ ವೆಚ್ಚ-ಅಣೆಕಟ್ಟು, ಪಿಕಪ್‌ ಮತ್ತು ಬಾಂದಾರಗಳು ಅಡಿಯಲ್ಲಿ 75.00 ಲಕ್ಷ ರೂ.ಗಳ ಅಂದಾಜು ಹಾಗೂ 22.50 ಲಕ್ಷ ರೂ.ಗಳ 
ಅನುದಾನದೊಂದಿಗೆ ಸೇರಿದೆ. ಅಂದಾಜಿನ ಶೇ.30 ರಷ್ಟು ಅನುದಾನ ಲಭ್ಯವಿರುವುದರಿಂದ, ಅಂದಾಜು ಪಟ್ಟಿಗೆ ಆಡಳಿತಾತಕ್ರ ಅನುಮೋದನೆ 
ನೀಡಲು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


(8 


೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 11 ಅಪಿಬಂ 2003, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು, ಬೇರ್ಕಾಡಿ ಗ್ರಾಮದ ಸರ್ಪಿನಕಟ್ಟೆ ಎಂಬಲ್ಲಿ 
ಮಡಿಸಾಲು ಹೊಳೆಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡುವ ಕಾಮಗಾರಿಯ 75.00 ಲಕ್ಷ ರೂ.ಗಳ (ಎಪ್ಪತ್ವೆದು ಲಕ್ಷ ರೂ.ಗಳು 
ಮಾತ್ರ) ಅಂದಾಜು ಪಟ್ಟಿಗೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರವು ಆಡಳಿತಾತಕ್ರ ಅನುಮೋದನೆ ನೀಡಿದೆ. 
1. ಯೋಜನೆಯ ಅಂದಾಜು ಪಟ್ಟಿಗೆ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯು ದಿನಾಂಕ: 28.10.2002 ರಂದು ನಡೆದ 6ನೇ 
ಸಭೆಯಲ್ಲಿ ನೀಡಿರುವ ಸೂಚನೆಗಳನ್ನು ಚಾಚೂ ತಪ್ಪದೇ ಪಾಲಿಸುವುದು. 
2. ಸದರಿ ಕಾಮಗಾರಿಯ ವೆಚ್ಚವು ಯಾವುದೇ ಕಾರಣಕ್ಕೂ ಅಂದಾಜು ವೆಚ್ಚವನ್ನು ಮೀರಕೂಡದು. 
3. ಈ ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸತಕ್ಕದ್ದು. 
ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2002, ದಿನಾಂಕ: 20.1.2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಕಾಯೋಜನೆಯಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಗೋವಿಂದರಾಜ್‌ 
ಪಿ.ಆರ್‌. 196 ವಿಶೇಷ ಕರ್ತವ್ಯಾಧಿಕಾರಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 
ಕಂದಾಯ ಸಚಿವಾಲಯ 
ವಿಷಯ: ಬೆಳಗಾಂ ಜಿಲ್ಲೆಯ ನಿಪ್ಪಾಣಿಗೆ ವಿಶೇಷ ತಹಶೀಲ್ದಾರರನ್ನು ನೇಮಿಸುವ ಬಗ್ಗೆ. 
ಪ್ರಸ್ತಾವನೆ: 
ರಾಜ್ಯದಲ್ಲಿ ಹೊಸ ತಾಲ್ಲೂಕುಗಳನ್ನು ರಚಿಸಲು ನೇಮಿಸಲಾಗಿರುವ ಶ್ರೀ ಗದ್ದಿಗೌಡರ್‌ ಸಮಿತಿಯು ಹೊಸ ತಾಲ್ಲೂಕುಗಳನ್ನು 
ರಚಿಸುವ/ಪುನರ್ವಿಂಗಡಿಸುವ ಬಗ್ಗೆ ತಮ್ಮ ಶಿಫಾರಸ್ಸು ನೀಡಿದೆ. ಸದರಿ ಶಿಫಾರಸ್ಸುಗಳ ಪೈಕಿ ಬೆಳಗಾಂ ಜಿಲ್ಲೆಯ ನಿಪ್ಪಾಣಿಯನ್ನು ತಾಲ್ಲೂಕು 
ಕೇಂದ್ರವನ್ನಾಗಿ ರಚಿಸಲು ಈ ಸಮಿತಿಯು ಶಿಫಾರಸ್ಸು ಮಾಡಿದೆ. 
ಆದರೆ ಪ್ರಸ್ತುತ ರಾಜ್ಯದಲ್ಲಿ ಯಾವುದೇ ಹೊಸ ತಾಲ್ಲೂಕುಗಳನ್ನು ರಚಿಸದೇ ಇರಲು ಸರ್ಕಾರ ನಿರ್ಧರಿಸಿರುವುದರಿಂದ ಸದರಿ 
ಸಮಿತಿಯು ಶಿಫಾರಸ್ಸು ಮಾಡಿದ ಸ್ಥಳಗಳ ಪೈಕಿ ಕೆಲಸದ ಒತ್ತಡ ಯಾವ ತಾಲ್ಲೂಕುಗಳಲ್ಲಿ ಹೆಚ್ಚು ಇದೆಯೋ ಅಂತಹ ಕಡೆ 
ಪರ್ಯಾಯವಾಗಿ ವಿಶೇಷ ತಹಶೀಲ್ದಾರ್‌ಗಳನ್ನು ನೇಮಕ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ 
ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿನ ಕಛೇರಿ ಸಹಾಯಕ ಹುದ್ದೆಯನ್ನು ಬೆಳಗಾಂ ಜಿಲ್ಲೆಯ ನಿಪ್ಪಾಣಿಗೆ ವಿಶೇಷ ತಹಶೀಲ್ದಾರ್‌ ಎಂದು 
ಪುನರ್ನಾಮೀಕರಿಸಿ ಸ್ಥಳಾಂತರಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಸರ್ಕಾರವು ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 09 ಎಎಸ್‌ಡಿ 2003, ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸಂದರ್ಭಗಳ ಹಿನ್ನೆಲೆಯಲ್ಲಿ ಹಾಗೂ ಆಡಳಿತ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟು ಸರ್ಕಾರವು 
ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿನ ಕಛೇರಿ ಸಹಾಯಕ ಹುದ್ದೆಯನ್ನು ಬೆಳಗಾಂ ಜಿಲ್ಲೆಯ ನಿಪ್ಪಾಣಿಗೆ ವಿಶೇಷ ತಹಶೀಲ್ದಾರ್‌ ಎಂದು 
ಪುನರ್ನಾಮೀಕರಿಸಿ ಸ್ಥಳಾಂತರಿಸಲು ಆದೇಶಿಸಿದೆ. 
ನಿಪ್ಪಾಣಿಯ ವಿಶೇಷ ತಹಶೀಲ್ದಾರ್‌ ಇವರು ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 204 ಎಎಸ್‌ಡಿ 2003, ದಿನಾಂಕ: 
31.1.2004 ರಲ್ಲಿ ಪ್ರತ್ಯಾಯೋಜಿಸಲಾದ ಅಧಿಕಾರದ ಪ್ರಕಾರ ಕರ್ತವ್ಯ ನಿರ್ವಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಮಹಂತೇಶಯ್ಯ 
ಪಿ.ಆರ್‌. 197 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ಶಿಕ್ಷಣ ಸಚಿವಾಲಯ 
ವಿಷಯ: 2004-05ನೇ ಸಾಲಿನಿಂದ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೆಮಿಸ್ಟರ್‌ ಮಾದರಿಯನ್ನು ಅಳವಡಿಸುವ ವಿಚಾರ. 
ಓದಲಾಗಿದೆ: ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ನಿರ್ದೇಶಕರ ಸಂಖ್ಯೆ ರಹಿತ ಮತ್ತು ದಿನಾಂಕ ರಹಿತ ಪತ್ರ. 
ಪ್ರಸ್ತಾವನೆ: 
ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ತಜ್ಞರು, ಉಪನ್ಯಾಸಕರು, ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ದಿನಾಂಕ: 
17.1.2004 ಮತ್ತು 30.1.2004 ರಂದು ಸಮಾಲೋಚಿಸಿ, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
30.1.2004 ರಂದು ನಡೆದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು 
ಮಾಡಬೇಕೆಂದು ನಿರ್ಣಯಿಸಲಾಯಿತೆಂದು, ಈಗಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕಗಳ ಹೊರೆ ಅಧಿಕವಾಗಿರುವ ಬಗ್ಗೆ 
ಸಾರ್ವಜನಿಕರಿಂದ ಬಹಳಷ್ಟು ಟೀಕೆ-ಟಿಪ್ಪಣಿಗಳು ಬಂದಿವೆ ಎಂದು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಪಠ್ಯಪುಸ್ತಕಗಳ ಹೊರೆ 
ಕಡಿಮೆ ಮಾಡುವ ಬಗ್ಗೆ ದಿನಾಂಕ: 15.7.2003 ರಂದು ಸುತ್ತೋಲೆ ಹೊರಡಿಸಿದ್ದರು ಸಹ ಪಠ್ಯಪುಸ್ತಕದ ಹೊರೆ, ವಿಷಯದ ಹೊರೆ, 
ಕಲಿಕೆಯ ಹೊರೆ, ಪರೀಕ್ಷಾ ವ್ಯವಸ್ಥೆಯ ಬಗೆಗಿನ ಭಯ ಮುಂತಾದ ವಿಷಯಗಳ ಬಗ್ಗೆ ತಜ್ಞರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು 
ಮಾರ್ಪಾಡುಗಳನ್ನು ಮಾಡಲು ನಿರ್ಣಯಿಸಿದ್ದಾರೆಂದು ಡಿ.ಎಸ್‌.ಇ.ಆರ್‌.ಟಿ. ವತಿಯಿಂದ ಕಾರ್ಯಗಾರಗಳನ್ನು ನಡೆಸಿ, ಅವುಗಳ 
ಸಾರಾಂಶವನ್ನು ಶಿಕ್ಷಣ ಸಚಿವರ ಗಮನಕ್ಕೆ ತಂದು ದಿನಾಂಕ: 30.1.2004ರ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ತಿಳಿಸುತ್ತ ಸೂಕ್ತ 
ಸರ್ಕಾರಿ ಆದೇಶವನ್ನು ಹೊರಡಿಸಲು ನಿರ್ದೇಶಕರು ಕೋರಿದ್ದಾರೆ. 


(8. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೫೫ 





ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 24 ಡಿಜಿಒ 2004, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 

1. 2004-05ನೇ ಸಾಲಿನಿಂದ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನ ರಹಿತ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 
ಜಾರಿಗೆ ಬರುವಂತೆ 1 ರಿಂದ 9ನೇ ತರಗತಿಯವರೆಗೆ ಶೈಕ್ಷಣಿಕ ವರ್ಷವನ್ನು ಈ ಕೆಳಕಂಡಂತೆ ಮೂರು ಅವಧಿಗಳನ್ನಾಗಿ ವಿಂಗಡಿಸುವುದು. 

(ಅ) ಮೊದಲನೆಯ ಅವಧಿ - ಜುಲೈ, ಆಗಸ್ಟ್‌, ಸೆಪ್ಟೆಂಬರ್‌ 

(ಆ) ಎರಡನೆಯ ಅವಧಿ - ಅಕ್ಟೋಬರ್‌, ನವೆಂಬರ್‌, ಡಿಸೆಂಬರ್‌ 

(ಇ) ಮೂರನೆಯ ಅವಧಿ - ಜನವರಿ, ಫೆಬ್ರವರಿ, ಮಾರ್ಚ್‌ 

2. ಜೂನ್‌ ತಿಂಗಳಲ್ಲಿ ಶಾಲೆಗಳ ದಾಖಲಾತಿಗಳನ್ನೊಳಗೊಂಡಂತೆ ಹಿಂದಿನ ತರಗತಿಗಳ ಕಲಿಕೆಯ ಪುನಾರಾವರ್ತನೆ, 
ಪರಿಕಲ್ಪನೆಗಳ ಪುನರ್‌ ಮನನ, ಹಾಗೂ ಕಿರು ಮೌಲ್ಯಮಾಪನ ಹಮಿಕೊಳ್ಳತಕ್ಕದ್ದು. 

3. ಪ್ರತಿ ತ್ರೆಮಾಸಿಕ ಅವಧಿಗೆ ತಕ್ಕಂತೆ ಶಿಕ್ಷಕರು ಪಾಠ ಸಂಯೋಜನೆಯನ್ನು ಮಾಡಿಕೊಂಡು ಬೋಧನಾ ವಿಧಾನದಲ್ಲಿ 
ಅಳವಡಿಸಿಕೊಳ್ಳತಕ್ಕದ್ದು. ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಎಲ್ಲಾ ಶಿಕ್ಷಕರಿಗೂ ವ್ಯಾಪಕವಾದ ತರಬೇತಿಯನ್ನು ಹಮಿಕ್ರೊಳ್ಳತಕ್ಕದ್ದು. 

4. ಪ್ರತಿ ತ್ರೆಮಾಸಿಕ ಅವಧಿ ಅಂತ್ಯದಲ್ಲಿ, ಪ್ರತಿ ವಿಷಯದ ಮೇಲೆ 90 ನಿಮಿಷಗಳ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡ 
ಮೌಲ್ಯಮಾಪನ ಹಮಿಕ್ರೊಳ್ಳುವುದು. ಮೌಲ್ಯಮಾಪನವು 3 ಅಂಶಗಳ ಗ್ರೇಡಿಂಗ್‌ ಪದ್ದತಿಯನ್ನು (3 0೦1! 50819) ಅವಲಂಬಿಸಿರುತ್ತದೆ. 
ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ನೀಡುವ ಪದ್ಧತಿಯನ್ನು ಕೈಬಿಟ್ಟು, ಮೌಲ್ಯಮಾಪನದಲ್ಲಿ ಗ್ರೇಡಿಂಗ್‌ ಪದ್ಧತಿಯನ್ನು (ಎ-ಗ್ರೇಡ್‌, ಬಿ-ಗ್ರೇಡ್‌, 
ಸಿ-ಗ್ರೇಡ್‌) ಸಂಪೂರ್ಣವಾಗಿ ಅಳವಡಿಸತಕ್ಕದ್ದು. 

5. ಈ ಮೌಲ್ಯಮಾಪನಕ್ಕೆ ಪೂರಕವಾಗಿ ವಿದ್ಯಾರ್ಥಿಯ ಇತರೇ ಚಟುವಟಿಕೆಗಳನ್ನೂ ಸಹ ಮೌಲ್ಯಮಾಪನ ಮಾಡಬೇಕು. ಈ 
ಮೌಲ್ಯಮಾಪನಕ್ಕೆ ಇಲಾಖೆಯು ಸೂಕ್ತವಾದ ಮಾರ್ಗದರ್ಶಿ ಸೂಚಿಗಳನ್ನು ರೂಪಿಸತಕ್ಕದ್ದು. 

6. ಈ ತ್ರೈಮಾಸಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಸೂಕ್ತ ಕಾರ್ಯಕ್ರಮವನ್ನು 
ಹಾಕಿಕೊಳ್ಳತಕ್ಕದ್ದು. 

7. 2005-06ನೇ ಸಾಲಿಗೆ ಜಾರಿಗೆ ಬರುವಂತೆ ತ್ರೆಮಾಸಿಕ ಅವಧಿಗಳಿಗೆ ಅನುಗುಣವಾಗುವಂತೆ ಇಲಾಖೆಯು ಹಂತಹಂತವಾಗಿ 
integrated approach ಮಾದರಿಯಲ್ಲಿ ಪಠ್ಯಪುಸ್ತಕಗಳ ರಚನೆ ಮಾಡುವುದು. ಅಂದರೆ ಪ್ರತಿ ಅವಧಿಗೆ ವಿದ್ಯಾರ್ಥಿಯು ಎಲ್ಲಾ 
ವಿಷಯಗಳನ್ನು ಒಳಗೊಂಡ ಒಂದು ಪುಸ್ತಕವನ್ನು ಮಾತ್ರ ಶಾಲೆಗೆ ಒಯ್ಯುವಂತಿರಬೇಕು. 

8. ಈ ಬದಲಾವಣೆ ಜಾರಿಗೆ ಬಂದ ನಂತರ, ಈಗಿರುವ ಶಿಕ್ಷಣ ಕ್ರಮದಲ್ಲಿ ಇರುವಂತೆ ಕಿರುಪರೀಕ್ಷೆ, ಮಧ್ಯಂತರ ಪರೀಕ್ಷೆ 
ಹಾಗೂ ವಾರ್ಷಿಕ ಪರೀಕ್ಷೆಗಳು ರದ್ದಾಗುತ್ತವೆ. ಇದರ ಬದಲು, ಪ್ರತಿ ಅವಧಿಯ ಅಂತ್ಯದಲ್ಲಿ ನಡೆಯುವ ಮೌಲ್ಯಮಾಪನ ಮಾತ್ರವೇ 
ಉಳಿಯುತ್ತದೆ. ಈ 3 ಅವಧಿಗಳ ಮೌಲ್ಯಮಾಪನದ ಫಲಿತಾಂಶದ ಮೇಲೆ ವಿದ್ಯಾರ್ಥಿಯನ್ನು ಮುಂದಿನ ತರಗತಿಗೆ ತೇರ್ಗಡೆ ಗೊಳಿಸುವ 
ಬಗ್ಗೆ ಇಲಾಖೆ ಸೂಕ್ತವಾದ ನಿಯಮಗಳನ್ನು ರೂಪಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 198 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇ-1, 2). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಕರ್ನಾಟಕ ಸಕ್ಕರೆ ಸಂಸ್ಥೆ ಬೆಳಗಾಂ, ಇದನ್ನು ಸ್ಥಾಪಿಸಲು 2003-04ನೇ ಸಾಲಿನಲ್ಲಿ 25.00 ಲಕ್ಷ ರೂ.ಗಳ ಅನುದಾನ 
ಮಂಜೂರು ಮಾಡುವ ಬಗ್ಗೆ - ಪರಿಷ್ಕೃತ ಆದೇಶ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 109 ಎಸ್‌ಜಿಎಫ್‌:02(ಭಾ), ದಿನಾಂಕ: 1.12.2003. 
2) ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ:1885:ವೆಚ್ಚ-1:2003, ದಿನಾಂಕ: 13.11.2003. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರಲ್ಲಿನ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿನ ಸಕ್ಕರೆ ಉದ್ಯಮದ ಏಳಿಗೆಗಾಗಿ ಹಾಗೂ ರೈತರ 
ಶ್ರೇಯೋಭಿವೃದ್ಧಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಸಕ್ಕರೆ ಉದ್ಯಮಕ್ಕೆ ಪರಿಣಾಮಕಾರಿಯಾಗಿ ಸಂಶೋಧನೆ, ಅಭಿವೃದ್ವಿ ಶಿಕ್ಷಣ, ಮತ್ತು 
ವಿಸ್ತರಣಾ ಕಾರ್ಯಗಳಲ್ಲಿ ಸಲಹೆ ನೀಡಲು ಕರ್ನಾಟಕ ಸಕ್ಕರೆ ಸಂಸ್ಥೆಯನ್ನು ಬೆಳಗಾಂನಲ್ಲಿ ಮತ್ತು ಅದರ ಕೇಂದ್ರವೊಂದನ್ನು ಮಂಡ್ಯದಲ್ಲಿ 
ಸ್ಥಾಪಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಿ ಸದರಿ ಸಂಸ್ಥೆಗೆ 2003-04ನೇ ಸಾಲಿನಲ್ಲಿ ರೂ.50.00 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 
2852-08-201-0-04 ರಡಿಯಲ್ಲಿ ಅನುದಾನವಾಗಿ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ಉಲ್ಲೇಖ (2) ರಲ್ಲಿರುವ ಆರ್ಥಿಕ ಇಲಾಖೆಯ ಸರ್ಕಾರದ ಆದೇಶದಲ್ಲಿ 2003-04ನೇ ಸಾಲಿನಲ್ಲಿ ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆಗೆ ನಿಗದಿಪಡಿಸಿದ ಅನುದಾನದಲ್ಲಿ ಕಡಿತಗೊಳಿಸಲಾಗಿದ್ದು ಅದರಂತೆ ಸಕ್ಕರೆ ಸಂಸ್ಥೆ ಸ್ಥಾಪನೆ ಸಂಬಂಧ ನಿಗದಿಪಡಿಸಿದ್ದ 
50.00 ಲಕ್ಷ ರೂ.ಗಳ ಅನುದಾನವನ್ನು ಕಡಿತಗೊಳಿಸಿ 25.00 ಲಕ್ಷ ರೂ.ಗಳನ್ನು ಮಾತ್ರ ನಿಗದಿಗೊಳಿಸಿದೆ. 

ಕರ್ನಾಟಕ ಸಕ್ಕರೆ ಸಂಸ್ಥೆಗೆ ನಿಗದಿಗೊಳಿಸಿದ್ದ ಅನುದಾನವನ್ನು ಉಲ್ಲೇಖ (2) ರಲ್ಲಿರುವ ಆದೇಶದಲ್ಲಿ 25.00 ಲಕ್ಷ ರೂ.ಗಳಿಗೆ 
ನಿಗದಿಗೊಳಿಸಿದ ಕಾರಣ ಉಲ್ಲೇಖ (1) ರಲ್ಲಿರುವ ದಿನಾಂಕ: 1.12.2003 ರಂದು ಹೊರಡಿಸಿದ್ದ ಆದೇಶವನ್ನು ಪರಿಷ್ಕರಿಸಿ ಸರ್ಕಾರವು ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 109 ಎಸ್‌ಜಿಎಫ್‌ 2002 (ಭಾಗ), ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಕರ್ನಾಟಕ ಸಕ್ಕರೆ ಸಂಸ್ಥೆಯನ್ನು ಬೆಳಗಾಂ ನಲ್ಲಿ ಮತ್ತು ಅದರ ಕೇಂದ್ರವೊಂದನ್ನು ಮಂಡ್ಯದಲ್ಲಿ ಸ್ಥಾಪಿಸಲು ಸರ್ಕಾರವು 
ಮಂಜೂರಾತಿಯನ್ನು ನೀಡಲಾಗಿದ್ದು, ಸದರಿ ಸಂಸ್ಥೆಗೆ 2003-04ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ರೂ.25.00 ಲಕ್ಷಗಳನ್ನು (ರೂಪಾಯಿ 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





ಇಪ್ಪತ್ತೈದು ಲಕ್ಷಗಳು ಮಾತ್ರ) ಲೆಕ್ಕ ಶೀರ್ಷಿಕೆ 2852-08-201-0-04 ರಡಿಯಲ್ಲಿ ಅನುದಾನವಾಗಿ ಬಿಡುಗಡೆ ಮಾಡಿದೆ. ಈ ಹಣವನ್ನು 


ಸಂಸ್ಥೆಗೆ ಬೇಕಾದ ಮೂಲಭೂತ ಸೆ ಸೌಕರ್ಯಗಳನ್ನು ಕಲ್ಪಿಸಲು ಮಾತ್ರ ವೆಚ್ಚ ಮಾಡುವ ನಿಬಂಧನೆಗೆ ಒಳಪಟ್ಟಿದೆ. 
ಹಣ ಸಂದಾಯದ ರಸೀದಿ ಮೇಲೆ ಆಯುಕ್ತರು ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶಕರು, ಇವರ ಮೇಲು ರುಜುವನ್ನು 


ಪಡೆದು ಸದರಿ ಹಣವನ್ನು ಖಜಾನೆಯಿಂದ ಡ್ರಾ ಮಾಡುವ ಅಧಿಕಾರವನ್ನು ನಿರ್ದೇಶಕರು ಕರ್ನಾಟಕ ಸಕ್ಕರೆ ಸಂಸ್ಥೆ ಬೆಳಗಾಂ ರವರಿಗೆ 
ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಎಫ್‌ಡಿ:1885 ವೆಚ್ಚ-1:2003, ದಿನಾಂಕ: 13.11.2003 ರಲ್ಲಿ ನೀಡಿರುವ 
ನಿರ್ದೇಶನದಂತೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ:1:ಟಿಫ್‌ಪಿ:2003, ದಿನಾಂಕ: 12.6.2003 ರಲ್ಲಿ ಸರ್ಕಾರದ ಆಡಳಿತ 
ಇಲಾಖೆಯ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆನಂದಕುಮಾರ್‌ 
ಪಿ.ಆರ್‌. 199 ಪೀಠಾಧಿಕಾರಿ (ಐಡಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಹಾಗೂ ಹಿಂದಿನ ವ್ಯವಸ್ಥಾಪಕ 
ನಿರ್ದೇಶಕರು, ವಾಣಿವಿಲಾಸ ಸಹಕಾರ ಸಕ್ಕರೆ ಕಾರ್ಯಾನೆ (ನಿ), ಹಿರಿಯೂರು ಇದರ ವಿರುದ್ದ ಇಲಾಖಾ ವಿಚಾರಣೆ 
ಬಗ್ಗೆ ಆದೇಶ. 
ಓದಲಾಗಿದೆ: 1) ಕಬ್ಬು ಅಭಿವೃದ್ದಿ ಆಯುಕ್ತರು ಹಾಗೂ ಸಕ್ಕರೆ ನಿರ್ದೇಶಕರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಇಎಸ್‌ಟಿಎಸ್‌:121: 
2002-03, ದಿನಾಂಕ: 24.04.2003. 
2) ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಸಇ 515 ಎಸಸೇ 2002, ದಿನಾಂಕ: 25.07.2003. 
3) ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ರವರ ಲಿಖಿತ ಹೇಳಿಕೆ ದಿ: 22.9.2003. 
ಪ್ರಸ್ತಾವನೆ: 
ಕಬ್ಬು ಅಭಿವೃದ್ಧಿ ಆಯುಕ್ತರು ಮೇಲೆ ಓದಲಾದ (1ರ ಪತ್ರದಲ್ಲಿ ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು ರವರು ಈ ಹಿಂದೆ ವಾಣಿವಿಲಾಸ ಸಹಕಾರ ಸಕ್ಕರೆ ಕಾರ್ಲಾನೆ (ನಿ), ಹಿರಿಯೂರು ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ 
ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ ಕರ್ತವ್ಯಲೋಪಗಳ ಬಗ್ಗೆ ಶಿಸ್ತುಕ್ರಮ ಜರುಗಿಸಲು ಅನುಬಂಧ-1 ರಿಂದ 4ರ ವರೆಗಿನ 
ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ ಕಳುಹಿಸಿರುತ್ತಾರೆ. 

ಮೇಲೆ (2 ರಲ್ಲಿ ಓದಲಾದ ಸರ್ಕಾರದ ಕಾರಣ ಕೇಳುವ ನೋಟೀಸಿನೊಂದಿಗೆ ಅನುಬಂಧ-1 ರಿಂದ 4ರ ವರೆಗಿನ 
ದೋಷಾರೋಪಣಾ ಪಟ್ಟಿಯನ್ನು ಆಪಾದಿತ ಸರ್ಕಾರಿ ಅಧಿಕಾರಿಯಾದ ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು ರವರಿಗೆ ಹೊರಡಿಸಿ ಅವರ ಪ್ರತಿಪಾದನಾ ಹೇಳಿಕೆಯನ್ನು ಸಲ್ಲಿಸಲು ಸೂಚಿಸಲಾಗಿತ್ತು. 

ಆಪಾದಿತ ಅಧಿಕಾರಿಯಾದ ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ರವರು ಮೇಲೆ (3) ರಲ್ಲಿ 
ಓದಲಾದ ತಮ್ಮಲಿಖಿತ ಪ್ರತಿಪಾದನಾ ಹೇಳಿಕೆಯಲ್ಲಿ ತಮ್ಮ ವಿರುದ್ಧದ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. 

ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ, ಶ್ರೀ ಎಂ.ಆರ್‌. ರಂಗನಾಥ್‌, 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಇವರ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲು ವಿಚಾರಣಾಧಿಕಾರಿಯನ್ನು 
ನೇಮಿಸಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊಡಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಇ 515 ಎಸಸೇ 2002, ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 

ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ, ನಿಯಮ 110) ರೊಂದಿಗೆ 
ಓದಿಕೊಂಡ ನಿಯಮ 1165) (ಎ) ಪ್ರಕಾರ ಶ್ರೀ ಎಂ.ಆರ್‌. ರಂಗನಾಥ್‌, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಇವರ ವಿರುದ್ಧದ 
ಆರೋಪಗಳ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲು ಶ್ರೀ ಚನ್ನವೀರಪ್ಪ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ವಿದ್ಯಾನಗರ, ದಾವಣಗೆರೆ ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಅ 

ಇದೇ ನಿಯಮಗಳ, ನಿಯಮ 11 (5) (ಸಿ) ಪ್ರಕಾರ ವಿಚಾರಣಾಧಿಕಾರಿಯವರ ಮುಂದೆ ಪ್ರಕರಣವನ್ನು ಮಂಡಿಸಲು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. 

ಈ ವಿಚಾರಣೆಯನ್ನು ಸಿಆಸುಇ 19 ಸೇಣವಿ 2001, ದಿನಾಂಕ: 28.06.2001ರ ಪ್ರಕಾರ ನಿಯಮಾನುಸಾರ ನಾಲ್ಕು ತಿಂಗಳಲ್ಲಿ 
ಪೂರ್ತಿಗೊಳಿಸಿ ವರದಿ ನೀಡತಕ್ಕದ್ದು. 

ವಿಚಾರಣಾಧಿಕಾರಿಗಳು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಛೇರಿಯ ಆವರಣದಲ್ಲಿ 
ವಿಚಾರಣೆಯನ್ನು ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಲಭ್ಯವಿರುವ ಕಛೇರಿಯಲ್ಲಿಯೇ ಸೂಕ್ತ 
ಸ್ಥಳಾವಕಾಶ, ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರ ಸಹಾಯವನ್ನು ಮತ್ತು ಲೇಖನ ಸಾಮಗ್ರಿಗಳನ್ನು ಒದಗಿಸತಕ್ಕದ್ದು. ವಿಚಾರಣಾ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ರೂ.5,000-00 (ರೂಪಾಯಿ ಐದು ಸಾವಿರ ಮಾತ್ರ) ಗಳ ಸಂಚಿತ ಸಂಭಾವನೆಯನ್ನು 
ವಿಚಾರಣಾಧಿಕಾರಿಯವರಿಗೆ ಕಬ್ಬು ಅಭಿವೃದ್ಧಿ ಆಯುಕ್ತರು ನೀಡತಕ್ಕದ್ದು. ಈ ವೆಚ್ಚವನ್ನು ಕಛೇರಿಯ ವೇತನ ಲೆಕ್ಕ ಶೀರ್ಷಿಕೆಯಡಿ 
ಭರಿಸತಕ್ಕದ್ದು. 


[a 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೫೭ 





ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 3 ಸೇಣವಿ 96, ದಿನಾಂಕ: 24.04.1998 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರತ್ಕಾಯೋಜಿತ ಅಧಿಕಾರಗಳೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 200 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ ಇವರ 1998-99 ಮತ್ತು 
1999-2000ನೇ ಸಾಲುಗಳ ಕಾರ್ಯನಿರ್ವಹಣೆಯ ಬಗೆಗಿನ ವಿಶೇಷ ವರದಿಯಲ್ಲಿ ನಮೂದಿಸಲಾದ ಪ್ರತಿಕೂಲ 
ಷರಾವನ್ನು ಸ್ಥಿರೀಕರಿಸುವ ಬಗ್ಗೆ. 
ಓದಲಾಗಿದೆ: 1) ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಸಿಆಸುಇ 66 ಸಅಸೇ 2003, ದಿನಾಂಕ: 18.10.2003. 
2) ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ ಕಾರ್ಯದರ್ಶಿ ಇವರ ದಿನಾಂಕ: 10.11.2003ರ ಸಮಜಾಯಿಷಿ. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾಗಿರುವ 18.10.2003ರ ಅರೆ ಸರ್ಕಾರಿ ಪತ್ರದಲ್ಲಿ ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ 
ಕಾರ್ಯದರ್ಶಿ ಇವರ 1998-99 ಮತ್ತು 1999-2000ನೇ ಸಾಲುಗಳ ಕಾರ್ಯನಿರ್ವಹಣೆ ಬಗೆಗಿನ ವಿಶೇಷ ವರದಿಯಲ್ಲಿ ಪುನರಾವಲೋಕನ 
ಪ್ರಾಧಿಕಾರಿಯು ನಮೂದಿಸಲಾದ ಷರಾದ ಬಗ್ಗೆ ವಿವರಣೆ ನೀಡುವಂತೆ ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ ಕಾರ್ಯದರ್ಶಿ ಇವರನ್ನು 
ಕೋರಲಾಗಿದ್ದಿತು. 
ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ ಕಾರ್ಯದರ್ಶಿ ಇವರು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ: 
10.11.2003ರ ಮನವಿಯಲ್ಲಿ ಕಾರಣಗಳನ್ನು ನೀಡಿ ಪ್ರತಿಕೂಲ ಷರಾ ಹೊಡೆದುಹಾಕುವಂತೆ ಕೋರಿರುತ್ತಾರೆ. ಅಧಿಕಾರಿಯವರ 
ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 66 ಸಅಸೇ 2003, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ 2004 
ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ, ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ ಇವರ 1998-99 ಮತ್ತು 1999-2000ನೇ ಸಾಲುಗಳ 
ಕಾರ್ಯನಿರ್ವಹಣೆ ಬಗೆಗಿನ ವಿಶೇಷ ವರದಿಯಲ್ಲಿನ ಪುನರಾವಲೋಕನ ಮಾಡುವ ಪ್ರಾಧಿಕಾರಿಯು ದಾಖಲಿಸಿರುವ ಈ ಕೆಳಕಂಡ 
ಷರಾಗಳನ್ನು "ಪ್ರತಿಕೂಲ ಷರಾ ಎಂದು ಸ್ಥಿರೀಕರಿಸಲಾಗಿದೆ.' 
"1998-99 ಮತ್ತು 1999-2000 ರಲ್ಲಿ ನಾನು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿಯಾಗಿದ್ದಾಗ ಶ್ರೀ ಜಿ.ಹೆಚ್‌. ನಾಗೇಂದ್ರಪ್ಪ ಇವರು ಪಶುಸಂಗೋಪನೆ ವಿಭಾಗದ ಅಧೀನ 
ಕಾರ್ಯದರ್ಶಿಯಾಗಿದ್ದರು. ಉಪ ಕಾರ್ಯದರ್ಶಿಯವರ ಮೌಲ್ಯ ಮಾಪನವನ್ನು ನಾನು ಅಂಗೀಕರಿಸುವುದಿಲ್ಲ. ಶ್ರೀ ಜಿ.ಹೆಚ್‌. 
ನಾಗೇಂದ್ರಪ್ಪನವರು ಕಛೇರಿಗೆ ತಡವಾಗಿ ಬರುವ ಸ್ವಭಾವದವರು ಆಗಿದ್ದು, ಹಾಗೂ ಅವರು ಕಛೇರಿಯಲ್ಲಿ ಇರುತ್ತಿದ್ದು ಬಹು 
ವಿರಳ. ಅವರು ವಿವೇಚಿಸದೆ ಕಡತಗಳನ್ನು ವಿಳಂಬವಾಗಿ ಸಲ್ಲಿಸುತ್ತಿದ್ದರು ಅವರ ಶ್ರೇಣಿಯು ಅತ್ಯಂತ ಅತೃಪ್ತಿಕರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 201 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ವಿಷಯ: ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ ವೃಂದದ ಹುದ್ದೆಗಳನ್ನು ಗುರುತಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 92 ಆಸೇವ 2001 ದಿನಾಂಕ: 24.12.2002 ಮತ್ತು ದಿ: 3.5.2003. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 13 ಆಸೇವ 2001, ದಿನಾಂಕ: 28.1.2004. 


(8 


ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 24.12.2002 ಮತ್ತು 3.5.2003 ರಲ್ಲಿ 
ರೂ.12800-16720ರ ವೇತನ ಶ್ರೇಣಿಯ ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ ವೃಂದವನ್ನು ಸೃಜಿಸಲಾಗಿದೆ ಹಾಗೂ ಈ ವೃಂದದ 
ಅಧಿಕಾರಿಗಳನ್ನು ಬಡ್ತಿ ಮೇಲೆ ನೇಮಕ ಮಾಡಬಹುದಾದ 20 ಹುದ್ದೆಗಳನ್ನು ಗುರುತಿಸಿ ಆದೇಶ ಹೊರಡಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ: () ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 28.1.2004 ರಲ್ಲಿ ಕರ್ನಾಟಕ ಆಡಳಿತ ಸೇವೆಯ 
ಅಧಿಕಾರಿಗಳ ಸಂಘದ ಬೇಡಿಕೆಗಳ ಬಗ್ಗೆ ಪರಿಶೀಲಿಸಲು ರಚಿಸಲಾಗಿದ್ದ ಸಲಹಾ ಸಮಿತಿಯ ವರದಿಯನ್ನು ಆಧರಿಸಿ ಕೆ.ಎ.ಎಸ್‌. ಸೂಪರ್‌ 
ಟೈಂ ಸ್ಕೇಲ್‌ ವೃಂದದ ಹುದ್ದೆಗಳನ್ನು 20 ರಿಂದ 45ಕ್ಕೆ ಹೆಚ್ಚಿಸಲಾಗಿದೆ ಹಾಗೂ ಈ ವೃಂದದ ವೇತನ ಶ್ರೇಣಿಯನ್ನು ಸರ್ಕಾರದ ಅಪರ 
ಕಾರ್ಯದರ್ಶಿ ಹುದ್ದೆಯ ವೇತನ ಶ್ರೇಣಿ ರೂ.13820-17220ಕ್ಕೆ ನಿಗದಿಪಡಿಸಲಾಗಿದೆ. 

ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ ವೃಂದದ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಿದ ಪರಿಣಾಮವಾಗಿ ಈ ವೃಂದದ ಅಧಿಕಾರಿಗಳನ್ನು 
ಬಡ್ತಿ ಮೇಲೆ ನೇಮಕ ಮಾಡಬಹುದಾದ ಇತರೆ ಹುದ್ದೆಗಳನ್ನು ಗುರುತಿಸುವ ಅಗತ್ಯತೆ ಬಗ್ಗೆ, ಈಗಾಗಲೇ ಗುರುತಿಸಿರುವ ಹುದ್ದೆಗಳನ್ನು 
ಗಮನದಲ್ಲಿಟ್ಟುಕೊಂಡು ಪರಿಶೀಲಿಸಲಾಗಿದೆ. 

ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 


೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 16 ಆಸೇವ 2004, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 92 ಆಸೇವ 2001, ದಿನಾಂಕ: 3.5.2003 ರಲ್ಲಿ ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ 
ವೃಂದಕ್ಕೆ ಗುರುತಿಸಿರುವ 20 ಹುದ್ದೆಗಳ ಪಟ್ಟಿಯನ್ನು ಭಾಗಶಃ ಮಾರ್ಪಡಿಸಿ, ಕೆ.ಎ.ಎಸ್‌. ಸೂಪರ್‌ ಟೈಂ ಸ್ಕೇಲ್‌ ವೃಂದದ ಅಧಿಕಾರಿಗಳನ್ನು 
ಬಡ್ತಿ ಮೇಲೆ ನೇಮಕ ಮಾಡಲು ಈ ಕೆಳಕಂಡಂತೆ 45 ಹುದ್ದೆಗಳನ್ನು ವಂದ ಮತ್ತು ವುಂದೇತರ ಹುದ್ದೆಗಳೆಂದು ಗುರುತಿಸಿ ಆದೇಶಿಸಿದೆ. 


















































ಕ್ರ.ಸಂ. ಹುದ್ದೆಗಳ ಪದನಾಮ ಹುದ್ದೆಗಳ ಸಂಖ್ಯೆ 

1 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ 12 
2 ಸರ್ಕಾರದ ಅಪರ ಕಾರ್ಯದರ್ಶಿ 02 
3 ನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಬೆಂಗಳೂರು 01 
4 ನಿಯಂತ್ರಕರು, ಕಾನೂನು ಮಾಪನ ಶಾಸ್ತ್ರ ಇಲಾಖೆ, ಬೆಂಗಳೂರು. 01 
5 ನಿರ್ದೇಶಕರು, ಸಹಕಾರಿ ಲೆಕ್ಕಪರಿಶೋಧನಾ ಇಲಾಖೆ, ಬೆಂಗಳೂರು. 01 
6 ನಿರ್ದೇಶಕರು, ಪರಿಶಿಷ್ಟ ವರ್ಗಗಳ ಕಲ್ಮಾಣ ಇಲಾಖೆ, ಬೆಂಗಳೂರು. 01 
7 ನಿರ್ದೇಶಕರು, ಅಲ್ಪಸಂಖ್ಯಾತರ ಇಲಾಖೆ, ಬೆಂಗಳೂರು. 01 
8 ನಿರ್ದೇಶಕರು, ಅಂಗವಿಕಲರ ಕಲ್ಮಾಣ ಇಲಾಖೆ, ಬೆಂಗಳೂರು. 01 
9 ಉಪ ಆಯುಕ್ತರು, ಬೆಂಗಳೂರು ಮಹಾನಗರಪಾಲಿಕೆ, ಬೆಂಗಳೂರು. 01 
10 ಕಾರ್ಯದರ್ಶಿ, ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, ಬೆಂಗಳೂರು. 01 
11 ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 01 
12 ಮಹಾನಗರ ಪಾಲಿಕೆಗಳ ಆಯುಕರು. 02 
13 ನಗರಾಭಿವೃದ್ದಿ ಪ್ರಾಧಿಕಾರಗಳ ಆಯುಕ್ತರು 03 
14 ವುಂದೇತರ ಹುದ್ದೆಗಳು 17 

ಒಟ್ಟು ಹುದ್ದೆಗಳು 45 














ಆಡಳಿತಾತಕ್ರ ಕಾರಣಗಳಿಂದಾಗಿ ಹಾಗೂ ಅವಶ್ಯಕತೆಗನುಗುಣವಾಗಿ ಈ ಹುದ್ದೆಗಳಿಗೆ ಅಖಿಲ ಭಾರತ ಸೇವಾ ಅಧಿಕಾರಿಗಳನ್ನು ಸಹ 
ನೇಮಕ ಮಾಡಬಹುದಾಗಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 202 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಇಂಧನ ಸಚಿವಾಲಯ 
ಸೇರ್ಪಡೆ ಸಂಖ್ಯೆ: ಇಂಇ 246 ಎನ್‌ಸಿಇ 2003, ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ 2004 
ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 246 ಎನ್‌ಸಿಇ 2003, ದಿನಾಂಕ: 12.6.2003ರ ಅನುಬಂಧವನ್ನು ಹಿಂದಕ್ಕೆ ಪಡೆದು ಈ ಕೆಳಗೆ 
ಮಾರ್ಪಡಿಸಿದ ಅನುಬಂಧವನ್ನು ಸೇರ್ಪಡೆಗೊಳಿಸಲಾಗಿದೆ. 
Geographical Location details of 10 M.W. Wind Power Plant of M/s Valdel Power (೧) Limited, covered in 
Chitradurga and Tumkur Districts. 
Capacity in M.W. Area details. 
at each location. 
Part-A- 1.5 M.W. A ridge of shape ‘Vv’ with 920 m elevation can hold 3 WTG's of 500 Kw Another 
3.5M.W. non-continuous ridge oriented in North-West to South-East with peaks 963, and 
ದರದರ 891 M located on the North East of Melanahalli & Guruvapura village. At this 
5.0 M.W. place 7 WTG's of 500 KW are proposed to install. 
The Geographical coordinates of these areas are detailed as below. 
Latitude -1339'10"-1343'24"N 
Longitude - 76 33' 27" - 76 35'59"E 
Part-B-5.00 M.W. Another independent continuous ridge oriented in North-West to South-East with 
elevation 927M and 864 M can hold 10 WTG of 500 KW machines and the ridge 
is situated close by to Gollarahatti village on the North-East direction. 
The Geographical coordinates of area are detailed as below. 
Latitude -1337'47"-1340'N 
Longitude - 76 31' 55" - 76 34'49"E 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 
ಪಿ.ಆರ್‌. 203 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 























ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೫೯ 





ವಿಷಯ: ಮೆಸರ್ಸ್‌ ವಕ್ಕಲ ಪವರ್‌ ಕಾರ್ಪೋರೇಷನ್‌ ಲಿಮಿಟಿಡ್‌ ಕಂಪೆನಿಗೆ, 2 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಕಿರುಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ ಆದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸ0ಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ಕಬ್ಬಿನಾಲೆ/2003/ 203, ದಿನಾಂಕ: 4.2.2004. 
2) ದಿನಾಂಕ : 6.2.2004 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ:- 

ಮೇಲೆ ಕ್ರಮ ಸಂಖ್ಯೆ: (1)ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆಸರ್ಸ್‌ ವಕ್ಕಲ ಪವರ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ ಈ ಕಂಪೆನಿಗೆ, 
ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನ ಕಬ್ಬಿನಾಲೆ ಗ್ರಾಮದ ಕಬ್ಬಿನಾಲೆ ಹೊಳೆಗೆ ಅಡ್ಡಲಾಗಿ 2 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು 
ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಹಂಚಿಕೆ ಸಮಿತಿಯು 
ಅನುಮೋದಿಸಿದೆ. ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಂಇ 20 ಎನ್‌ಸಿಇ 2004, ಬೆಂಗಳೂರು, ದಿನಾಂಕ: 13ನೇ ಫೆಬ್ರವರಿ 2004 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆಸರ್ಸ್‌ ವಕ್ಕಲ ಪವರ್‌ 
ಕಾರ್ಪೋರೇಷನ್‌ ಲಿಮಿಟೆಡ್‌ ಈ ಕಂಪೆನಿಗೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನ ಕಬ್ಬಿನಾಲೆ 
ಗ್ರಾಮದ ಕಬ್ಬಿನಾಲೆ ಹೊಳೆಗೆ ಅಡ್ಡಲಾಗಿ 2 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹ0ಚಿಕೆ ಮಾಡಲಾಗಿದೆ:- 

1. (ಅ) ಹಂಚಿಕೆದಾರರು ಈ ಅದೇಶ ಹೊರಡಿಸಿದ ಮೂರು ತಿಂಗಳ ಒಳಗಾಗಿ ಸರ್ಕಾರದೊಂದಿಗೆ 
ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, 
ಕಂಪೆನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

(ಆ) ಅಂತಹ ಒಡಂಬಡಿಕೆಯನ್ನು ರೂ.400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಇ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) 
ಪರಿಷ್ಕರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ.1.00 ಲಕ್ಸಕ್ಕೆ ಕಡಿಮೆ ಇಲ್ಲದಂತೆ 
ಪಾವತಿಸತಕ್ಕದ್ದು. 

2. (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ನೀರಾವರಿ, 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಂದಾಯ ಇಲಾಖೆ 
ಮತ್ತು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ (ಕೆ.ಪಿ.ಸಿ.ಎಲ್‌.)ಗಳಿಂದ ಕ್ಲಿಯರೆನ್ಸ್‌ ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. 
ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋರುರ್‌ನ್ನು (Financial 010879) ಸಾಧಿಸಿದ 24 ತಿಂಗಳ ಒಳಗಾಗಿ 
ಯೋಜನೆಯನ್ನು ಮುಗಿಸುವ ನಿಟ್ಟನಲ್ಲಿ ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ 
ಈ ಹಂಚಿಕೆಯು ತಂತಾನೇ ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6... ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ 
ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ 
ಸ0ದರ್ಭದಲ್ಲಿ ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ವ 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಎಲ್‌. ಜಯರಾಂ 
ಪಿ.ಆರ್‌. 204 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಕೈ 18 ರೇಸೇವಿ 2003, ಬೆಂಗಳೂರು, ದಿನಾಂಕ: 4ನೇ ಫೆಬ್ರವರಿ 2004 
ರೇಷ್ಮೆ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರು-1 ವೃಂದದ ಅಧಿಕಾರಿಗಳ "ಕರಡು ಜ್ಯೇಷ್ಠತಾ ಪಟ್ಟಿ'ಯನ್ನು ದಿನಾಂಕ: 1.1.2003 
ರಂದು ಇದ್ದಂತೆ ಇದಕ್ಕೆ ಲಗತ್ತಿಸಿ ಪ್ರಕಟಿಸಲಾಗಿದೆ. ಅದರಲ್ಲಿ ನಿಗದಿಪಡಿಸಿರುವ ಜ್ಯೇಷ್ಠತೆ ಮತ್ತು ಇತರ ಸೇವಾ ವಿವರಗಳ ಕುರಿತಂತೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳನ್ನು ಲಿಖಿತ ರೂಪದಲ್ಲಿ ಈ ಅಧಿಸೂಚನೆ ದಿನಾಂಕದಿಂದ 30 
ದಿನಗಳೊಳಗೆ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಬಹುಮಹಡಿ ಕಟ್ಟಡ, 2ನೇ ಹಂತ, 3ನೇ ಮಹಡಿ) 
ಬೆಂಗಳೂರು-560001, ಇವರಿಗೆ ಸಲ್ಲಿಸಬಹುದೆಂದು ಈ ಮೂಲಕ ಸೂಚಿಸಲಾಗಿದೆ. ನಿಗದಿಪಡಿಸಿರುವ ಅವಧಿಯ ನಂತರ 
ಸ್ವೀಕರಿಸಲ್ಪಡುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮಂಜೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 18 ರೇಸೇವಿ 2003, ದಿನಾಂಕ: 4ನೇ ಫೆಬ್ರವರಿ 2004ಕ್ಕೆ ಅನುಬಂಧ 
ದಿನಾಂಕ: 1.1.2003 ರಲ್ಲಿದ್ದಂತೆ ರೇಷ್ಮೆ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರು - ವೃಂದದ ಅಧಿಕಾರಿಗಳ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ 



























































ಕ್ರ. ಹೆಸರು ನೇರ: ಮೀಸಲಾತಿ ಹುಟ್ಟಿದ ಸರ್ಕಾರಿ ನೈಜವಾಗಿ ನೇಮಕಾತಿ ಜ್ಯೇಷ್ಟತೆಗೆ 
ಸಂ. ನೇಮಕಾತಿ: ವರ್ಗ ದಿನಾಂಕ |ಸೇವೆಗೆ ಸೇರಿದ ಮುಂಬಡ್ತಿ ನೈಜವಾದ ದಿನಾಂಕ 
ಮುಂಬಡ್ತಿ ದಿನಾಂಕ (ಹೊಂದಿದ ದಿನಾಂಕ 
ಶ್ರೀ : ಶ್ರೀಮತಿ 

1 ಆರ್‌.ಎನ್‌. ಕುಲಕರ್ಣಿ| ಮುಂಬಡ್ತಿ ಸಾಮಾನ್ಯ 12.06.46 | 09.05.73 19.12.97 

2 ಪಿ.ಜಿ. ಕಪಿಲೇಶ್ವರಿ ಮುಂಬಡ್ತಿ ಸಾಮಾನ್ಯ 01.07.49 14.05.73 19.12.97 ಲೆಕ್ಕಾಧಿಕಾರಿಯಾಗಿ ಬಡ್ತಿ 
3 |ವಿ.ಎಂ. ರಾಮದುರ್ಗ ಮುಂಬಡ್ತಿ ಸಾಮಾನ್ಯ 11.10.49 11.05.73 19.12.97 

4 ಬಿ.ವಿ. ವಸ್ತದ್‌ ಮುಂಬಡ್ತಿ ಸಾಮಾನ್ಯ 01.03.50 15.05.73 19.12.97 

5 | ಪಿ.ಡಿ. ರಾವ್‌ ಮುಂಬಡ್ತಿ ಸಾಮಾನ್ಯ 06.10.50 14.05.73 19.12.97 

6 | ಹೆಚ್‌. ರಾಮಸ್ವಾಮಿ | ಮುಂಬಡ್ತಿ | ಪರಿಶಿಷ್ಟ ಜಾತಿ | 28.10.44 | 18.05.66 19.12.97 ಮುಂಬಡ್ತಿ : ನಿವೃತ್ತಿ 
7 |ಕೆಂಪೀರನಾಯಕ್‌ ಮುಂಬಡ್ತಿ ಪರಿಶಿಷ್ಟ ಪಂಗಡ | 04.05.48 23.11.71 19.12.97 ಮುಂಬಡ್ತಿ 

8 | ಆರ್‌.ಯು. ಮಹಾಲೆ ಮುಂಬಡ್ತಿ ಸಾಮಾನ್ಯ 20.04.51 21.05.73 04.10.2001 

9 [ನಾಗನಾಥ ಪೂಜಾರಿ ಮುಂಬಡ್ತಿ ಪರಿಶಿಷ್ಟ ಜಾತಿ | 19.07.51 03.11.78 04.10.2001 

ಮಂಜೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ 
ಪಿ.ಆರ್‌. 205 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಿಷಯ: ಶ್ರೀ ವಿ. ನಾಗೇಂದ್ರ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ, ಇವರ ಇಲಾಖಾ ಪೂರ್ವ 
ಸೇವೆಯನ್ನು ನಿವೃತ್ತಿ ಸೌಲಭ್ಯಕ್ಕಾಗಿ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸುವ ಬಗ್ಗೆ. 
ಉಲ್ಲೇಖ: 1) ಕೈಗಾರಿಕಾಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಅವರ ಪತ್ರಗಳ 
ಸಂಖ್ಯೆ: ಆಡಳಿತ/ಸಿಬ್ಬಂದಿ/ಇ2/160/2002-03, ದಿನಾಂಕ: 19.10.2002 ಮತ್ತು 25.3.2003. 
ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರಗಳಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು 
ಶ್ರೀ ವಿ. ನಾಗೇಂದ್ರ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ, ಇವರು ಕರ್ನಾಟಕ ಲೋಕಸೇವಾ ಆಯೋಗದಿಂದ 
ಆಯ್ಕೆಗೊಂಡು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ದಿನಾಂಕ: 7.10.1978 ರಂದು ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆಂದೂ ಈ ಅಧಿಕಾರಿಯು ಇಲಾಖಾ ಸೇವೆಗೆ ಮುನ್ನ ಲೋಕೋಪಯೋಗಿ ಇಲಾಖೆಯಲ್ಲಿ ಕಿರಿಯ ಅಭಿಯಂತರರ 
ಹುದ್ದೆಯಲ್ಲಿ ದಿನಾಂಕ: 04.05.1971 ರಿಂದ 06.10.1978 ರವರೆಗೆ ಸಲ್ಲಿಸಿರುವ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸಲು 
ಶಿಫಾರಸ್ಸು ಮಾಡಿ ದಾಖಲೆಗಳನ್ನು ಒದಗಿಸಿದ್ದರು. 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಪಗ 





ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಸದರಿ ಅಧಿಕಾರಿಯು ಸಲ್ಲಿಸಿರುವ 
ಇಲಾಖಾ ಪೂರ್ವ ಸೇವೆಯನ್ನು ನಿವೃತ್ತಿ ಸೌಲಭ್ಯಗಳಿಗೆ ಪರಿಗಣಿಸಲು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 199 ಕೈಸೇವಿ 2002, ಬೆಂಗಳೂರು, ದಿನಾಂಕ: 13ನೇ ಜನವರಿ 2004 
ಪ್ರಸ್ತಾವಿಕದ ವಿವರಗಳ ಮೇರೆಗೆ, ಶ್ರೀ ವಿ. ನಾಗೇಂದ್ರ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ, ಇವರು 
ದಿನಾಂಕ: 04.05.1971 ರಿಂದ 30.04.1974 ರವರೆಗೆ ಹಾಗೂ 30.04.1974 ರಿಂದ 06.10.1978 ರವರೆಗೆ ಲೋಕೋಪಯೋಗಿ 
ಇಲಾಖೆಯಲ್ಲಿ ಸಲ್ಲಿಸಿರುವ ಇಲಾಖಾ ಪೂರ್ವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1957ರ ನಿಯಮ 224-ಎ ಪ್ರಕಾರ 
ವಿಶ್ರಾಂತಿ ವೇತನಕ್ಕೆ ಮಾತ್ರ ಅರ್ಹತಾದಾಯಕ ಸೇವೆಯೆಂದು ಸರ್ಕಾರವು ಪರಿಗಣಿಸಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ/1734ವೆಚ್ಚ-1/03, ದಿನಾಂಕ: 21.10.2003/3.11.2003 
ರಲ್ಲಿರುವ ಸಹಮತಿಯೊಂದಿಗೆ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕೈಗಾರಿಕಾ ಸೇವೆಗಳು). 
ವಿಷಯ: ರೇಷ್ಮೆ ಪ್ರವರ್ತಕರ ಹುದ್ದೆಗಳನ್ನು ಸ್ಥಳಾಂತರಿಸುವ ಬಗ್ಗೆ. 
ಓದಲಾಗಿದೆ: 1) ರೇಷ್ಮೆ ಕೃಷಿ ಅಭಿವೃದ್ದಿ ಆಯುಕ್ತರು ಹಾಗೂ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: 
2003-04, ದಿನಾಂಕ: 03.02.2004. 


ಪಿ.ಆರ್‌. 206 


ಸಿಬ್ಬಂದಿ-1(10):ಹುಸ್ಥ:25: 


ಪ್ರಸ್ತಾವನೆ: 

ರೇಷ್ಮೆ ಇಲಾಖೆಯಲ್ಲಿ ಕೆಲವು ರೇಷ್ಮೆ ಕೃಷಿ ಕ್ಷೇತ್ರಗಳನ್ನು ಸ್ಥಗಿತಗೊಳಿಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ ಮಾಗಡಿ ತಾಲ್ಲೂಕು ಇಲ್ಲಿಗೆ ರೇಷ್ಮೆ ಪ್ರವರ್ತಕರ ಹುದ್ದೆಗಳನ್ನು ಸ್ಥಳಾಂತರಿಸಬಹುದೆಂದು ರೇಷ್ಮೆ ಕೃಷಿ ಅಭಿವೃದ್ದಿ ಆಯುಕ್ತರು ಹಾಗೂ 
ರೇಷ್ಮೆ ನಿರ್ದೇಶಕರು, ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 493 ರೇಸೇವಿ 2003, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 

ರೇಷ್ಮೆ ಕೃಷಿ ಕ್ಷೇತ್ರ ರಾಯಾಪುರ (ಚಿತ್ರದುರ್ಗ ಜಿಲ್ಲೆ ಹಾಗೂ ರೇಷ್ಮೆ ಗೂಡು ಮಾರುಕಟ್ಟೆ, ವಿಜಯಪುರ (ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಇಲ್ಲಿನ ಒಂದೊಂದು ರೇಷ್ಮೆ ಪ್ರವರ್ತಕರ ಹುದ್ದೆಯನ್ನು ಕ್ರಮವಾಗಿ ರೇಷ್ಮೆ ಕೃಷಿ ಕ್ಷೇತ್ರ, ಮಾಗಡಿ ಹಾಗೂ ರೇಷ್ಮೆ ಗೂಡು 
ಮಾರುಕಟ್ಟೆ, ಮಾಗಡಿ ಇಲ್ಲಿಗೆ ಸ್ಥಳಾಂತರಿಸಲು ಮಂಜೂರಾತಿ ನೀಡಲಾಗಿದೆ. 

ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದ ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಹರಿಹರನ್‌ 
ಪಿ.ಆರ್‌. 207 ಪೀಠಾಧಿಕಾರಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ರೇಷ್ಟೆ. 
ಅಧಿಸೂಚನೆ ಸಂಖ್ಯೆ: ವಾಕೈ 516 ರೇಸೇವಿ 2003, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 

ರೇಷ್ಮೆ ಇಲಾಖೆಯ ಜಂಟಿ ನಿರ್ದೇಶಕರ ವೃಂದದ ಅಧಿಕಾರಿಗಳ “ಕರಡು ಜ್ಯೇಷ್ಠತಾ ಪಟ್ಟಿ'ಯನ್ನು ದಿನಾಂಕ: 1.1.2003 ರಲ್ಲಿದ್ದಂತೆ 
ಇದರೊಂದಿಗೆ ಲಗತ್ತಿಸಿದೆ. ಈ ಕರಡು ಜ್ಯೇಷ್ಠತಾ ಪಟ್ಟಿಯಲ್ಲಿ ನಿಗದಿಪಡಿಸಿರುವ ಜ್ಯೇಷ್ಠತೆ ಅಥವಾ ಇತರೆ ಅಂಶಗಳ ಕುರಿತಂತೆ 
ಆಕ್ಷೇಪಣೆಗಳಿದ್ದಲ್ಲಿ ಅವುಗಳನ್ನು ಲಿಖಿತ ರೂಪದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು-560001, ಇವರಿಗೆ ಸಲ್ಲಿಸಬಹುದೆಂದು ತಿಳಿಸಲಾಗಿದೆ. ನಿಗದಿತ 
ದಿನಾಂಕದ ನಂತರ ಸ್ವೀಕರಿಸಲ್ಪಡುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಮಂಜೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ದಿನಾಂಕ: 1.1.2003 ರಲ್ಲಿದ್ದಂತೆ ರೇಷ್ಮೆ ಜಂಟಿ ನಿರ್ದೇಶಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


(ಪ! 









































ಕ್ರ. ಹೆಸರು ಮೀಸಲಾತಿ | ಜನ್ಮದಿನಾಂಕ| ಸೇವೆಗೆ ನೈಜವಾಗಿ ನೇಮಕಾತಿಗೆ ಷರಾ 
ಸಂ. ವರ್ಗ ಸೇರಿದ ಮುಂಬಡ್ತಿ ಜ್ಯೇಷ್ಟತೆಗೆ 
ದಿನಾಂಕ ಹೊಂದಿದ ನೈಜವಾದ 
ದಿನಾಂಕ ಅರ್ಹತಾ ದಿನಾಂಕ 

1 2 3 4 5 6 7 8 

1 ಹನುಮಂತಪ್ಪ ಹೆಚ್‌. 02.07.1921 | 06.12.1945 | 01.07.1974 ನಿವೃತ್ತಿ 

2 ಷಣ್ಮುಖಪ್ಪ ಬಿ.ಆರ್‌. 18.03.1923 | 01.04.1953 | 19.06.1976 ನಿವೃತ್ತಿ 

3 |ಪುಂಜ ಎಸ್‌.ಎಸ್‌. 22.03.1923 | 01.04.1953 | 05.07.1977 ನಿವೃತ್ತಿ 














































































































೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 

1 2 3 4 5 6 7 8 

4 [ವೀರಯ್ಯ ಕೆ. 15.06.1931 | 19.11.1954 | 17.01.1977 ನಿವೃತ್ತಿ 

5 ವಿಶ್ವೇಶ್ವರಯ್ಯ ಎಂ.ಎನ್‌. 15.06.1931 | 20.11.1954 | 20.11.1978 ನಿವೃತ್ತಿ 

6 |ಮಹದೇವಪ್ಪ ಡಿ. 08.02.1936 | 20.08.1960 | 20.11.1978 ರೇಷ್ಮೆ ಅಪರ ನಿರ್ದೇಶಕರಾಗಿ ಬಡ್ತಿ 

7 |ನಾಗರಾಜರಾವ್‌ ಹೆಚ್‌.ಎ. 31.08.1938 | 24.09.1964 | 11.01.1980 ರೇಷ್ಮೆ ಅಪರ ನಿರ್ದೇಶಕರಾಗಿ ಬಡ್ತಿ 

8 ಸ್ಟೆಯದ್‌ ರಹಮತುಲ್ಲಾ 05.08.1933 | 25.03.1955 | 30.04.1980 ನಿವೃತ್ತಿ 

9 ಸುಭಾಷ್‌ಚಂದ್ರ ಇ. 02.06.1941 | 19.09.1964 | 16.03.1981 ರೇಷ್ಮೆ ಅಪರ ನಿರ್ದೇಶಕರಾಗಿ ಬಡ್ತಿ 

10 |ಸೆಲ್ಪರಾಜ್‌ ಆರ್‌. 15.07.1932 | 17.09.1964 | 16.03.1981 ನಿವೃತ್ತಿ 

11 |ಗಂಗಾಧರಯ್ಯ ಡಿ. ಎಸ್‌.ಸಿ. | 01.06.1937 | 17.09.1964 | 11.03.1981 ರೇಷ್ಮೆ ಅಪರ ನಿರ್ದೇಶಕರಾಗಿ ಬಡ್ತಿ 

12 | ಸದಾನಂದ ಎಸ್‌.ಎನ್‌. 01.09.1931 | 19.07.1960 | 07.03.1981 ನಿವೃತ್ತಿ 

13 | ಮುನಿವೆಂಕಟಪ್ಪ ಡಿ. 05.01.1940 | 03.10.1964 | 07.03.1981 ನಿವೃತ್ತಿ 

14 |ಶಿವೋಗಿಗೌಡ 01.09.1935 | 17.09.1964 | 31.07.1989 | 01.05.1982 ನಿವೃತ್ತಿ ದಿ:31.7.89ರ ಸರ್ಕಾರಿ 
ಆದೇಶ ಸಂಖ್ಯೆ:ಸಿಐ/157/ 
ಎಸ್‌ಎಲ್‌ಎಸ್‌184 ರಲ್ಲಿ ರೇಷ್ಮೆ 
ಜಂಟಿ ನಿರ್ದೇಶಕರ ಹುದ್ದೆಗೆ 1.5.82 
ರಿಂದ ಪೂರ್ವಾನ್ವಯವಾಗಿ 
ಮುಂಬಡ್ತಿ ನೀಡಿದೆ. 

15 |ಸಂಜೀವರಾಜು ಎನ್‌. 02.07.1936 | 11.06.1970 | 01.05.1982 ನಿವೃತ್ತಿ 

16 | ಶ್ರೀನಿವಾಸನ್‌ ಆರ್‌. 02.03.1944 | 08.06.1970 | 23.10.1997 | 25.09.1997 [ನಿವೃತ್ತಿ 

17 [ಕನ್ಯಾಡಿ ಎನ್‌.ಎಂ. 25.11.1945 | 02.01.1970 | 25.09.1997 ರೇಷ್ಮೆ ಅಪರ ನಿರ್ದೇಶಕರಾಗಿ 
ಮುಂಬಡ್ತಿ 

18 |ರಾಮದಾಸ್‌ ಕೆ.ಎನ್‌. 07.05.1947 | 07.05.1970 | 25.08.1997 

19 | ಉಪೇಂದ್ರನಾಯಕ್‌ ಎಸ್‌.ಟಿ. | 30.06.1951 | 24.04.1975 | 27.04.1998 | 22.12.1997 [ನಿವೃತ್ತಿ 

20 |ವೆಂಕಪ್ಪ ಪಿ. ಎಸ್‌.ಸಿ. | 02.06.1946 | 19.09.1975 | 29.09.2000 | 22.12.1997 

21 |ಐಯಣ್ಣರೆಡ್ಡಿ ಜೆ.ಟಿ. 10.10.1949 | 25.02.1975 | 29.09.2000 | 22.12.1997 

22 [ಕೃಷ್ಣಪ್ಪ ಸಿ.ಎಂ. 14.06.1945 | 25.02.1975 | 22.12.1997 

23 |ಷೇಕ್‌ ಎನ್‌.ಬಿ. 08.09.1949 | 17.03.1975 | 22.12.1997 

24 |ವೆಂಕಟಾದ್ರಿ ಜೆ.ಎಸ್‌. 30.06.1951 | 24.04.1975 | 22.12.1997 

25 | ಖಾಜಿ ಎಂ.ಎಂ. 01.06.1951 | 05.09.1975 | 22.12.1997 

26 | ನಟರಾಜು ಟಿ.ಎ. 29.05.1940 | 28.11.1964 | 22.12.1997 ನಿವೃತ್ತಿ 

ಮಂಜೇಗೌಡ 
ಪಿ.ಆರ್‌. 208 ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಅಧಿಸೂಚನೆ ಸಂಖ್ಯೆ: ವಾಕೈ 522 ರೇಸೇವಿ 2003, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ರೇಷ್ಮೆ ಇಲಾಖೆಯ ರೇಷ್ಮೆ ಉಪ ನಿರ್ದೇಶಕರ ವೃಂದದ ಅಧಿಕಾರಿಗಳ ಕರಡು ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 1.1.2003 
ರಂದು ಇದ್ದಂತೆ ಈ ಮೂಲಕ ಪ್ರಕಟಿಸಲಾಗಿದೆ. ಈ ಕರಡು ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಧಿಕಾರಿಗಳಿಗೆ ನಿಗದಿಯಾಗಿರುವ ಜ್ಯೇಷ್ಠತೆ ಮತ್ತು 
ಇತರ ಸೇವಾ ವಿವರಗಳ ಕುರಿತಂತೆ ಆಕ್ಷೇಪಣೆಗಳಿದ್ದಲ್ಲಿ ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಈ ಅಧಿಸೂಚನೆಯ 
ದಿನಾಂಕದಿಂದ 30 ದಿನಗಳೊಳಗಾಗಿ ಸರ್ಕಾರದ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಬೆಂಗಳೂರು, ಇವರಿಗೆ ಸೇರುವಂತೆ 
ಸಲ್ಲಿಸತಕ್ಕದ್ದು. ಆ ಅವಧಿಯ ನಂತರ ಸ್ವೀಕರಿಸಲ್ಪಡುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಮಂಜೇಗೌಡ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ದಿನಾಂಕ: 1.1.2003 ರಲ್ಲಿದ್ದಂತೆ ರೇಷ್ಮೆ ಉಪ ನಿರ್ದೇಶಕರ ವೃಂದದ ಜೇಷ್ಠತಾ ಪಟ್ಟಿ 

















ಕ್ರ. ಹೆಸರು ಮೀಸಲಾತಿ | ಜನ್ಮದಿನಾಂಕ | ಸೇವೆಗೆ ಸೇರಿದ ನೈಜವಾಗಿ ಮುಂಬಡ್ತಿ ಷರಾ 
ಸಂ. ವರ್ಗ ದಿನಾಂಕ | ಹೊಂದಿದ ದಿನಾಂಕ 
1 2 3 4 5 6 7 
1 ಚಂದ್ರಶೇಖರಯ್ಯ ಟಿ.ಎನ್‌. 18.07.1917 | 14.03.1947 10.11.1967 ಮುಂಬಡ್ತಿ 
2 | ಮುರುಡಪ್ಪ ಎಂ. 12.11.1911 | 26.03.1951 19.01.1957 ನಿವೃತ್ತಿ 





























ಬಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ 















































































































































1 2 3 4 5 6 

3 | ರಂಗನಾಥರಾವ್‌ 13.02.1919 | 19.05.1955 11.02.1971 

4 | ರಾಮಮೂರ್ತಿ ವಿ.ಎಸ್‌. 03.07.1919 | 10.10.1945 11.02.1971 

5 | ಹನುಮಂತಪ್ಪ ಹೆಚ್‌. 02.07.1921 | 06.12.1945 22.02.1971 ಮುಂಬಡ್ತಿ 
6 | ವೇಣುಗೋಪಾಲ ನಾಯರ್‌ ಪಿ.ಬಿ. 09.06.1921 | 12.02.1946 22.02.1971 ಮುಂಬಡ್ತಿ 
7 | ಅಚ್ಯುತನಾಯರ್‌ ಕೆ.ವಿ. 09.04.1917 | 24.03.1954 16.02.1971 ನಿವೃತ್ತಿ 

8 | ಷಣ್ಮುಖಪ್ಪ ಬಿ.ಆರ್‌. 18.03.1923 | 01.04.1953 24.03.1971 ಮುಂಬಡ್ತಿ 
9 | ಪುಂಜ ಎಸ್‌.ಎಸ್‌. 22.03.1923 | 01.04.1953 20.12.1971 ಮುಂಬಡ್ತಿ 
10 | ವೀರಯ್ಯ ಕೆ. 15.06.1931 | 19.11.1954 16.02.1972 ಮುಂಬಡ್ತಿ 
11 | ರಂಗನಾಥರಾವ್‌ ಪಿ. 18.08.1917 | 10.05.1943 09.08.1972 ನಿವೃತ್ತಿ 

12 ವಿಶ್ವೇಶ್ವರಯ್ಯ ಎಂ.ಎನ್‌. 15.06.1931 | 20.11.1954 02.11.1972 [ಮುಂಬಡ್ತಿ 
13 | ಮಹದೇವಪ್ಪ ಡಿ. 08.02.1936 | 20.08.1960 02.11.1972 [ಮುಂಬಡ್ತಿ 
14 | ನಾಗರಾಜರಾವ್‌ ಹೆಚ್‌.ಎ. 31.08.1938 | 24.09.1964 15.12.1972 ಮುಂಬಡ್ತಿ 
15 ಸೈಯದ್‌ ರಹಮತುಲ್ಲಾ 05.08.1933 | 28.03.1955 16.02.1978 ಮುಂಬಡ್ತಿ 
16 | ಸುಭಾಷ್‌ಚಂದ್ರ ಇ. 02.06.1941 | 19.09.1964 16.02.1978 ಮುಂಬಡ್ತಿ 
17 ಸೆಲ್ವರಾಜ್‌ ಆರ್‌. ಎಸ್‌.ಸಿ. | 15.07.1932 | 17.09.1964 22.02.1978 ಮುಂಬಡ್ತಿ 
18 | ಗಂಗಾಧರಯ್ಯ ಡಿ. ಎಸ್‌.ಸಿ. |01.06.1937 | 17.09.1964 27.02.1978 ಮುಂಬಡ್ತಿ 
19 | ಸದಾನಂದ ಎಸ್‌.ಎಸ್‌. 01.09.1931 | 19.07.1960 03.02.1979 ಮುಂಬಡ್ತಿ 
20 | ಶಿವೋಗಿಗೌಡ 01.09.1935 | 17.09.1964 03.02.1979 ಮುಂಬಡ್ತಿ 
21 | ಮುನಿವೆಂಕಟಪ್ಪ ಡಿ.ವಿ. 05.01.1940 | 03.10.1964 03.02.1979 ಮುಂಬಡ್ತಿ 
22 | ವಿಠಲದಾಸ್‌ ಡಿ. 16.05.1930 | 04.06.1960 03.02.1979 ನಿವೃತ್ತಿ 
23 ಮುರುಗೇಶಯ್ಯ ಬಿ.ಎನ್‌. 20.01.1928 | 10.11.1948 03.02.1979 ನಿವೃತ್ತಿ 

24 | ನಾಗರಾಜ್‌ ಆರ್‌. 12.09.1929 | 10.11.1948 03.02.1979 ನಿವೃತ್ತಿ 
25 ದಾಸಪ್ಪಗೌಡ ಡಿ. 10.06.1927 | 11.11.1948 03.02.1979 ನಿವೃತ್ತಿ 
26 | ಸಂಜೀವರಾಜು ಎನ್‌. ಎಸ್‌.ಸಿ. |02.07.1936 | 11.06.1970 13.04.1981 ಮುಂಬಡ್ತಿ 
27 | ಕೇಶವಮೂರ್ತಿ ಕೆ. ಎಸ್‌.ಸಿ. |03.06.1939 | 05.05.1970 13.04.1981 ನಿವೃತ್ತಿ 
28 | ಶ್ರೀನಿವಾಸನ್‌ ಆರ್‌. 02.03.1944 | 08.06.1970 13.04.1981 ಮುಂಬಡ್ತಿ 
29 | ಕನ್ಯಾಡಿ ಎನ್‌.ಎಂ. 25.11.1945 | 02.01.1970 13.04.1981 ಮುಂಬಡ್ತಿ 
30 | ಚಂದ್ರಶೇಖರ್‌ ಎನ್‌.ಸಿ. 08.01.1937 | 22.09.1961 30.07.1982 ನಿವೃತ್ತಿ 

31 ದೇವರಾಜಯ್ಯ 20.09.1937 | 27.11.1964 13.04.1981 ನಿವೃತ್ತಿ 
32 | ರಾಮದಾಸ್‌ ಕೆ.ಎನ್‌. 07.05.1947 | 07.05.1970 13.04.1981 ಮುಂಬಡ್ತಿ 
33 | ಮಂಜುನಾಥ ಎಂ.ಎಸ್‌. 20.04.1937 | 30.11.1964 13.04.1981 ನಿವೃತ್ತಿ 
34 | ಕರಿಯಪ್ಪ 30.06.1926 | 15.12.1948 09.02.1979 ನಿವೃತ್ತಿ 
35 | ಬಸವರಾಜ ಅರಸ್‌ ಎನ್‌. 01.07.1928 | 21.12.1952 16.02.1979 ನಿವೃತ್ತಿ 
36 | ಚೆಲುವಯ್ಯ ಎಂ. 29.04.1926 | 15.12.1948 13.04.1981 ನಿವೃತ್ತಿ 
37 ಸೈಯದ್‌ಗೌಸ್‌ ಸಿ. 20.06.1927 | 19.08.1954 13.04.1981 ನಿವೃತ್ತಿ 
38 | ರಾಜು ಹೆಚ್‌. 13.08.1929 | 09.01.1956 13.04.1981 ನಿವೃತ್ತಿ 

39 | ಮಲ್ಲರಾಜ್‌ ಅರಸ್‌ ಕೆ. 06.12.1927 | 09.10.1953 13.04.1981 ನಿವೃತ್ತಿ 
40 | ವೆಂಕಟದೇವಶರ್ಮ ಎಂ.ಎಸ್‌. 01.07.1933 | 20.08.1957 13.04.1981 ನಿವೃತ್ತಿ 
41 | ಉಪೇಂದ್ರನಾಯಕ್‌ ಎಸ್‌.ಟಿ. | 27.05.1944 | 06.03.1975 13.04.1981 ಮುಂಬಡಿ 
42 | ವೆಂಕಪ್ಪ ಪಿ. ಎಸ್‌.ಸಿ. | 02.06.1946 | 19.09.1975 13.04.1981 ಮುಂಬಡಿ 
43 | ನಂಜುಂಡಯ್ಯ ಹೆಚ್‌. 04.06.1930 | 21.08.1951 30.07.1982 ನಿವೃತ್ತಿ 
44 | ಮುನಿರಾಮೇಗೌಡ ಸಿ.ಹೆಚ್‌. 10.02.1928 | 10.08.1957 30.07.1982 ನಿವೃತ್ತಿ 
45 ಕೃಷ್ಣಮೂರ್ತಿ ಎ.ಪಿ. 03.12.1931 | 22.05.1957 30.07.1982 ಸ್ವಯಂ ನಿವೃತ್ತಿ 
46 | ಜಯರಾಜ್‌ ಕೆ. 10.05.1931 | 21.08.1957 30.07.1982 ನಿವೃತ್ತಿ 




































































































































































೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 
1 2 3 4 5 6 7 
47 | ಶ್ರೀನಿವಾಸರಾವ್‌ ಕೆ.ಎಸ್‌. 23.05.1934 | 20.04.1959 30.07.1982 [ನಿವೃತ್ತಿ 
48 | ಕೃಷ್ಣರಾವ್‌ ಆರ್‌. 02.09.1937 | 24.04.1959 30.07.1982 [ನಿವೃತ್ತಿ 
49 | ನಾಗಪ್ಪ ಟಿ.ಕೆ. 20.10.1936 | 02.05.1959 30.07.1982 [ನಿವೃತ್ತಿ 
50 | ಶಿವಮೂರ್ತಿ ಬಿ. 14.04.1932 | 31.07.1959 30.07.1982 [ನಿವೃತ್ತಿ 
51 ಐಯಣ್ಣರೆಡ್ಡಿ ಜೆ.ಟಿ. 10.10.1949 | 25.02.1975 31.05.1989 |ಮುಂಬಡಿ 
52 ಕೃಷ್ಣಪ್ಪ ಸಿ.ಎಂ. 11.06.1945 | 25.02.1975 30.07.1982 |ಮುಂಬಡಿ 
53 | ಶೇಖ್‌ ಎನ್‌.ಬಿ. 08.09.1949 | 17.03.1975 30.07.1982 | ಮುಂಬಡ್ತಿ 
54 | ವೆಂಕಟಾದ್ರಿ ಜೆ.ಎಸ್‌. 30.06.1951 | 24.04.1975 30.07.1982 |ಮುಂಬಡಿ 
55 | ಖಾಜಿ ಎಂ.ಎಂ. 01.06.1951 | 05.09.1975 30.07.1982 |ಮುಂಬಡಿ 
56 | ವಾಸುದೇವರಾವ್‌ ಎ. 26.03.1932 | 30.07.1959 30.07.1982 [ನಿವೃತ್ತಿ 
57 | ನಂದಗೋಪಾಲ್‌ ಎಸ್‌.ಎನ್‌. 01.04.1933 | 23.05.1960 30.07.1982 [ನಿವೃತ್ತಿ 
58 | ಆನಂದ್‌ ಎ. ಎಸ್‌.ಸಿ 03.05.1938 | 23.12.1976 30.07.1982 [ನಿವೃತ್ತಿ 
59 | ಶಂಕರಲಿಂಗಯ್ಯ ಕೆ. 10.03.1936 | 14.06.1960 12.12.1984 |ನಿವೃತ್ತಿ 
60 | ಉಮೇಶ್‌ ಆರ್‌.ವಿ. 07.03.1935 | 07.07.1960 12.12.1984 ಸ್ವಯಂ ನಿವೃತ್ತಿ 
61 | ರಾಜೇಂದ್ರ ಡಿ. ಎಸ್‌.ಸಿ 01.06.1954 | 09.02.1979 12.12.1984 
62 | ನಟರಾಜ್‌ ಟಿ.ಎ. 29.05.1940 | 28.11.1964 31.05.1989 |ಮುಂಬಡಿ 
63 | ಸಂಪಂಗಿನಾಯ್ಡು ಸಿ. 11.03.1936 | 20.11.1954 31.05.1989 [ನಿವೃತ್ತಿ 
64 | ಲಕ್ಷ್ಮ (ಕಾಂತರಾಜ ಅರಸ್‌ ಕೆ.ಆರ್‌. 08.03.1954 | 27.12.1976 31.05.1989 
65 | ನಂಜಯ್ಯ ಹೆಚ್‌. ಎಸ್‌.ಸಿ 20.07.1933 | 20.11.1954 31.05.1989 [ನಿವೃತ್ತಿ 
66 | ನಾಗೇಶ್‌ ಆರ್‌. 23.10.1951 | 16.12.1976 13.09.1989 
67 | ಈಶ್ವರಶೆಟ್ಟಿ 04.06.1939 | 08.11.1965 18.02.1991 ನಿವೃತ್ತಿ 
68 | ಜಯಪ್ಪ ವಿ. 18.09.1951 | 05.01.1972 18.02.1991 
69 | ನಾರಾಯಣರಾಜ ಅರಸ್‌ ಎಂ. 14.07.1932 | 16.05.1960 12.12.1984 |ನಿವೃತ್ತಿ 
70 | ಸಿರಾಜುಲ್ಲಾಖಾನ್‌ ಎಂ. 12.02.1930 | 23.04.1960 12.12.1984 |ನಿವೃತ್ತಿ 
71 | ಷಡಕ್ಟರಯ್ಯ ಎಸ್‌. 09.09.1932 | 07.09.1960 | 12.12.1984 [ನಿವೃತ್ತಿ 
72 | ಲಕ್ಷ್ಮಯ್ಯ ಡಿ.ವಿ. 05.05.1933 | 21.08.1960 | 12.12.1984 [ನಿವೃತ್ತಿ 
73 | ಅಚ್ಯುತರಾವ್‌ ಹೆಚ್‌.ಜೆ. 09.04.1938 | 12.09.1960 12.12.1984 ಸ್ವಯಂ ನಿವೃತ್ತಿ 
74 | ಬೋರಯ್ಯ ಬಿ. 14.01.1953 | 07.02.1979 18.02.1991 
75 | ಶಾಮರಾವ್‌ ಎಸ್‌.ಎನ್‌. 15.05.1939 | 01.11.1962 18.02.1991 ನಿವೃತ್ತಿ 
76 | ಖಾಲಿದ್‌ ಹಸನ್‌ ಖಾನ್‌ 21.06.1940 | 18.06.1962 18.02.1991 ನಿವೃತ್ತಿ 
77 | ತೆಲಗಾವಿ ಎನ್‌.ವೈ. ಎಸ್‌.ಸಿ 01.06.1954 | 06.04.1980 18.02.1991 
78 | ಸೀತರಾಮ ಹೆಚ್‌.ಎನ್‌. 04.06.1934 | 20.11.1954 11.07.1991 ನಿವೃತ್ತಿ 
79 | ಅಬ್ದುಲ್‌ ಖುದ್ದೂಸ್‌ 25.06.1937 | 10.10.1963 11.07.1991 ನಿವೃತ್ತಿ 
80 | ರಾಮಸ್ವಾಮಿ ಎಂ. 25.02.1938 | 04.10.1963 11.07.1991 ನಿವೃತ್ತಿ 
81 | ಬಸಪ್ಪ ಪಿ. 08.02.1944 | 07.05.1970 28.08.1992 ನಿಧನ 
82 | ಮಂಚಯ್ಯ ಕೆ. 02.04.1935 | 21.11.1954 28.08.1992 [ನಿವೃತ್ತಿ 
83 | ಸಂಜೀವಮೂರ್ತಿ ಎಂ.ಹೆಚ್‌. 22.08.1935 | 19.11.1954 28.08.1992 [ನಿವೃತ್ತಿ 
84 | ನಾಗರಾಜಾರಾವ್‌ ಹೆಚ್‌.ಜಿ. 06.07.1938 | 27.11.1964 28.08.1992 [ನಿವೃತ್ತಿ 
85 | ಬಸವಯ್ಯ 08.05.1928 | 24.11.1964 28.08.1992 |ನಿಧನ 
86 | ಗೋಪಾಲನಾಯಕ್‌ ಹೆಚ್‌.ಎಸ್‌. ಎಸ್‌.ಸಿ. / 24.02.1951 | 22.08.1980 28.08.1992 
87 | ಧನಂಜಯನಾಯ್ಕ ಎಸ್‌.ಸಿ. | 15.09.1952 | 27.03.1980 24.09.1993 
88 | ನಂಜುಂಡನಾಯ್ಕ ಆರ್‌. ಎಸ್‌.ಟಿ. | 09.01.1945 | 02.11.1970 24.09.1993 
89 | ಹೊನ್ನಪ್ಪ ಟಿ.ಸಿ. 29.12.1938 | 26.11.1964 24.05.1994 [ನಿವೃತ್ತಿ 
90 | ಮೀರ್‌ ನಿಸ್ಸಾರ್‌ ಆಲಿ 04.12.1940 | 08.11.1965 24.05.1994 ಸ್ವಯಂ ನಿವೃ 





























ಭಾಗ 


-೧ ಕರ್ನಾಟಕ 


ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ 


೨೬೫ 












































































































































1 2 3 4 5 6 

91 ಈಶ್ವರಪ್ಪ ಜೆ.ಆರ್‌. 10.06.1937 | 08.11.1965 24.05.1994 ನಿವೃತ್ತಿ 
92 ಸೈಯದ್‌ ವಹಿದೊದ್ದೀನ್‌ 03.02.1939 | 06.11.1965 24.05.1994 ನಿವೃತ್ತಿ 
93 | ಮಹಮದ್‌ ಇಕ್ಬಾಲ್‌ ಹುಸೇನ್‌ 01.07.1941 | 29.12.1969 24.05.1994 ನಿವೃತ್ತಿ 
94 | ಶಿವರುದ್ರಪ್ಪ ಜಿ. 01.07.1945 | 02.01.1970 19.10.1996 

95 ಮಹಾಲಿಂಗಯ್ಯ 16.05.1945 | 05.01.1970 19.10.1996 

96 | ಮುಗದಂ ಪಿ.ಎ. 30.09.1940 | 05.01.1970 24.05.1994 ನಿವೃತ್ತಿ 
97 | ರುದ್ರಪ್ಪ ಎ. 20.08.1945 | 31.12.1969 24.05.1994 

98 | ಚನ್ನಬಸವಯ್ಯ ಸಿ. ಎಸ್‌.ಸಿ. | 12.12.1954 | 03.04.1980 24.05.1994 

99 ಸಿದ್ದರಾಜು ಕೆ. ಎಸ್‌.ಸಿ. | 25.10.1950 | 08.04.1980 24.05.1994 

100 ಸಣ್ಣಪ್ಪ ಎಸ್‌.ಟಿ. | 25.04.1948 | 20.10.1972 21.10.1994 

101 : ರಾಜಶೇಖರ್‌ ಎ.ಪಿ. 02.08.1942 | 05.01.1979 21.08.2000 ನಿವೃತ್ತಿ 
102 | ಹರನ್‌ ಎಸ್‌.ಪಿ. 01.04.1947 | 01.01.1970 06.06.1995 

103 | ಸಂಪತ್‌ಕುಮಾರ್‌ ಎಂ.ಆರ್‌. 07.07.1943 | 01.01.1970 19.06.1995 ನಿವೃತ್ತಿ 
104 ಚಿಕ್ಕವೆಂಕಟಪ್ಪ ಎನ್‌. 10.03.1942 | 07.11.1970 02.06.1995 ನಿವೃತ್ತಿ 
105 ಪುಟ್ಟಣ್ಣ ಟಿ.ಸಿ. 08.11.1943 | 03.11.1970 14.11.1996 ನಿವೃತ್ತಿ 
106 ಡಾ: ನಾಗರಾಜ್‌ ಹೆಚ್‌.ಜೆ. 08.01.1956 | 23.06.1970 20.11.1996 

107 | ಅರಹುಣಸಿ ಎಸ್‌.ಹೆಚ್‌. 27.03.1956 | 28.03.1980 07.01.1997 

108 | ರುದ್ರಮೂರ್ತಿ ಆರ್‌.ಎಸ್‌. 09.10.1954 | 09.04.1980 20.11.1996 

109 | ಮಹಮದ್‌ ಅಜೀಜುರ್‌ ರೆಹಮಾನ್‌ 04.04.1957 | 15.04.1980 06.02.1997 

110 | ಕೆ.ಜಿ. ಏಕಾಂತಪ್ಪ 01.03.1952 | 24.05.1980 13.11.1996 

111 | ಪ್ರಭಾಕರ್‌ ಹೆಚ್‌.ಆರ್‌. 08.07.1957 | 31.03.1980 15.11.1996 

112 ಶಿವಕುಮಾರಸ್ವಾಮಿ ಕೆ.ಎಸ್‌. 26.04.1945 | 29.10.1970 19.11.1997 

113 ಷಹಾಬುದ್ದೀನ್‌ಖಾನ್‌ ಘೋರಿ 08.06.1945 | 27.10.1970 19.11.1997 

114 | ನಂಜಪ್ಪ ಎಂ. 10.02.1945 | 02.11.1970 19.11.1997 

115 | ವೆಂಕಟರಾವ್‌ ಕೆ.ಎಸ್‌. 21.05.1957 | 28.03.1980 19.11.1997 

116 | ರಹಮತ್‌ ಉಲ್ಲಾಖಾನ್‌ ಆರ್‌. 14.04.1951 | 31.03.1980 14.08.1998 

117 ಸಿದ್ದಲಿಂಗಸ್ವಾಮಿ ಎಸ್‌.ಎಂ. 14.11.1954 | 02.04.1980 14.08.1998 

118 ಪುಟ್ಟರಂಗಸ್ವಾಮಿ ಡಿ.ಕೆ. 17.04.1954 | 31.03.1980 14.08.1998 

119 | ಹನುಮಂತರಾಯಪ್ಪ ಕೆ. ಎಸ್‌.ಸಿ. |01.07.1956 | 20.07.1980 14.08.1998 

120 | ದುರ್ಗಪ್ಪ ಹೆಚ್‌. ಎಸ್‌.ಸಿ. |07.02.1951 | 22.10.1981 14.08.1998 

121 | ಶಂಕರಪ್ಪ ಎಸ್‌.ಬಿ. ಎಸ್‌.ಟಿ. | 11.07.1954 | 19.01.1983 14.08.1998 

122 ಲಕ್ಷಿ ಕಪತಿರೆಡ್ಡಿ 01.06.1956 | 27.03.1980 09.04.2001 

123 | ಮೋಮಿನಾ ಎ.ಡಿ. 01.06.1957 | 23.04.1980 09.04.2001 

124 ಶೇಖ್‌ ಜೀಲಾನಿ ಆಜಾಂ 05.03.1954 | 27.03.1980 09.04.2001 

125 | ಶಾಂತಮೂರ್ತಿ ಕೆ.ಬಿ. 24.01.1954 | 03.10.1980 09.04.2001 

126 | ಲಿಂಗರಾಜಪ್ಪ ಕೆ. 03.04.1953 | 03.04.1980 09.04.2001 

127 | ಬುರುಡಿ ಎಸ್‌.ಕೆ. 01.06.1954 | 10.04.1980 09.04.2001 

128 | ಉದಯಕುಮಾರ್‌ ಜಿ. ಸಿರ್ಸಿಕರ್‌ 21.06.1957 | 25.04.1980 09.04.2001 

129 | ಮಂಜುಳಾದೇವಿ ಕೆ.ಎನ್‌. 08.05.1955 | 27.03.1980 09.04.2001 

130 | ಹಾರೋಗಪ್ಪ ಬಿ.ಆರ್‌. 01.12.1955 | 09.04.1980 09.04.2001 

131 | ಪ್ರಕಾಶ್‌ ಹೆಚ್‌.ಎಸ್‌. 29.01.1955 | 28.03.1980 09.04.2001 

132| ಪಾಟೀಲ್‌ ಜೆ.ಎಸ್‌. 05.05.1954 | 05.04.1980 09.04.2001 

133 ಸಣ್ಣಯ್ಯ ಟಿ. 18.04.1953 | 27.03.1980 09.04.2001 

134 | ರೇಖಾ ಎಲ್‌. 21.09.1955 | 01.01.1981 09.04.2001 





























೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 































































































1 2 3 4 5 6 7 

135 | ಬಿ.ಎಸ್‌. ಸುಬ್ರಹ್ಮಣ್ಯ 07.06.1956 | 28.03.1980 09.04.2001 

136 | ಚಂದ್ರಕುಮಾರ್‌ ಎಸ್‌.ಕೆ. 31.01.1952 | 28.03.1980 09.04.2001 

137 ಮೋಯಿನುದ್ದೀನ್‌ ಡಿ.ಎಂ.ಎಸ್‌. 15.06.1956 | 27.03.1980 09.04.2001 

138 | ಮಹಮದ್‌ ಅತ್ತರ್‌ ಆಲಿ 05.04.1954 | 27.03.1980 09.04.2001 

139 | ವಾಲ್ಕೇ ಎಸ್‌.ಎಂ. 01.06.1953 | 16.04.1980 09.04.2001 

140 | ಮೋನಿಕಾ 06.01.1956 | 31.03.1980 09.04.2001 

141 | ಗೀತಾ ಪಿ. ಗದ್ದಗಿ ಮಠ 01.06.1955 | 03.04.1980 09.04.2001 

142 | ರವೀಂದ್ರನಾಥ್‌ ಕೆ. 18.05.1955 | 31.03.1983 09.04.2001 

143 | ಚಂದ್ರಶೇಖರ ಗೌಡ ಬಿ.ಡಿ. 02.06.1944 | 28.10.1970 09.04.2001 ನಿವೃತ್ತಿ 

144 | ಮೀರ್‌ ಷಫೀ ಉರ್‌ರೆಹಮಾನ್‌ 05.07.1946 | 29.10.1970 09.04.2001 

145 | ಶ್ರೀನಿವಾಸ ಕೆ.ವಿ. 08.04.1944 | 30.10.1970 09.04.2001 ನಿವೃತ್ತಿ 

146 ತಿಪ್ಪೇಸ್ವಾಮಿ ವಿ. 29.09.1945 | 29.10.1970 09.04.2001 

147 | ನಾಗಾರಾಜು 23.06.1946 | 20.10.1972 09.04.2001 

148 ಪೃಥ್ವೀರಾಜ ಕೆ.ಹೆಚ್‌. ಎಸ್‌.ಸಿ. |01.06.1956 | 23.10.1981 09.04.2001 

149 ರವಿಕುಮಾರ ಟಿ.ಎಸ್‌. 18.03.1945 | 27.10.1970 09.04.2001 

150 | ಜಯರಾಮೇಗೌಡ ಡಿ. 01.10.1948 | 19.10.1972 09.04.2001 

151 ವಿಷ್ಣುಕುಮಾರ್‌ ಡಿ.ವಿ. 15.04.1949 | 01.11.1972 09.04.2001 

152 ನಾರಾಯಣಸ್ವಾಮಿ ಸಿ. 20.11.1949 | 19.10.1972 09.04.2001 

153 | ಕೆಂಪೇಗೌಡ ಬಿ.ಸಿ. 08.03.1951 | 20.10.1972 09.04.2001 

154 ತಿಪ್ಪೇರುದ್ರಪ್ಪ ಕೆ.ಟಿ. ಎಸ್‌.ಸಿ. | 12.08.1950 | 22.10.1981 09.04.2001 

ಮಂಜೇಗೌಡ 

ಪಿ.ಆರ್‌. 209 ಸರ್ಕಾರದ ಅಧೀನ ಕಾರ್ಯದರ್ಶಿ (ರೇಷ್ಟೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

ENERGY SECRETARIAT 


Subject: Transfer of 0.75 M.W. Wind Power Capacity in favour of M/s Ramgad Minerals & 
Minning (P) Limited, Hospet - orders relating to. 
Read: 1) Government Order No: DE 4 NCE 2002, dated : 11.12.2002. 
2) Letter No: KRED/08/RMMPL-Fiza/2004/280, dated: 12.2.2004 received from the 
Managing Director, Karnataka Renewable Energy Development Limited, 
Bangalore. 
PREAMBLE : 

In the Government Order dated: 11.12.2002 read at (1) above, sanction has been accorded for 
implementation of 32.30 M.W. capacity Wind Power Project at Chitradurga District to M/s Fiza Developers 
and Inter Trade (P) Limited. 

(2) Now, the Managing Director, Karnataka Renewable Energy Development Limited, 
Bangalore, in his letter dated: 12.2.2004 read at (2) above, has recommended to the Government for 
transfer of 0.75 M.W. Wind Power capacity in favour of M/s Ramgad Minerals & Minning (P) Limited, 
Hospet at survey No : 12 of Gonur Village of Chitradurga district, from out of the sanctioned 32.30 M.W. 
capacity of M/s Fiza Developers and Inter Trade (P) Limited. 

(3) The proposal has been examined and pass the following order : 

Government Order No: DE 72 NCE 2004, Bangalore, Dated: 17th February 2004. 

(4) Government are pleased to accord sanction for transfer of 0.75 M.W. Wind Power capacity in 
favour of M/s Ramgad Minerals & Minning (P) Limited, Hospet, at survey No: 12 of Gonur Village, 
Chitradurga district, from out of 32.30 M.W. capacity of M/s Fiza Developers and Inter Trade (P) Limited, 
allotted in the Government order dated : 11.12.2002. 

(5) The terms and conditions of the original allotment made in the Government order read at (1) 
above are IPSOFACTO applicable. 

By Order and in the Name of the Governor of Karnataka, 
K.L. JAYARAM 
PR-210 Under Secretary to Government, Energy Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಪಿಜಿ 





Subject: Transfer of 0.6 M.W. Wind Power Capacity in favour of M/s Shreyalaxmi Properties - 
Hubli orders relating to. 

Read: 1) Government Order No : DE 98 NCE 2000, dated : 10.7.2000. 

2) Letter No: KRED/08/SLP/2004/277, dated: 12.2.2004 received from the Managing 
Director, Karnataka Renewable Energy Development Limited, Bangalore. 
PREAMBLE : 

In the Government Order dated : 10.7.2000 read at (1) above, sanction has been accorded for 
implementation of 110 M.W. capacity Wind Power Project at Chitradurga District to M/s Enercon (India) 
Limited. 

(2) Now, the Managing Director, Karnataka Renewable Energy Development Limited, 
Bangalore, in his letter dated : 12.2.2004 read at (2) above, has recommended to the Government for 
transfer of 0.6 M.W. Wind Power capacity in favour of M/s Shreyalaxmi Properties Hubli at survey No : 52 
G.R.Halli Village of Chitradurga district, from out of the sanctioned 110 M.W. capacity of M/s Enercon 
(India) Limited. 

(3) The proposal has been examined and pass the following order : 

Government Order No: DE 75 NCE 2004, Bangalore, Dated: 17th February 2004. 

(4) Government are pleased to accord sanction for transfer of 0.6 M.W. Wind Power capacity in 
favour of M/s Shreyalaxmi Properties, Hubli at survey No : 52 of Elladakere Village, Hiriyur Taluk, 
Chitradurga district, from out of 110 M.W. capacity of M/s Enercon (India) Limited, allotted in the 
Government order dated : 10.7.2000. 

(5) The terms and conditions of the original allotment made in the Government order read at (1) 
above are IPSOFACTO applicable. 

By Order and in the Name of the Governor of Karnataka, 
K.L. JAYARAM 
PR-211 Under Secretary to Government, Energy Department 
Subject: Transfer of 0.6 M.W. Wind Power Capacity in favour of M/s Star Flexi-Pack Industries, 
Kolhapur - orders relating to. 

Read: 1) Government Order No : DE 98 NCE 2000, dated : 10.7.2000. 

2) Letter No: KRED/08/SFPI/2004/276, dated: 12.2.2004 received from the Managing 
Director, Karnataka Renewable Energy Development Limited, Bangalore. 
PREAMBLE : 

In the Government Order dated : 10.7.2000 read at (1) above, sanction has been accorded for 
implementation of 110 M.W. capacity Wind Power Project at Chitradurga District to M/s Enercon (India) 
Limited. 

(2) Now, the Managing Director, Karnataka Renewable Energy Development Limited, 
Bangalore, in his letter dated : 12.2.2004 read at (2) above, has recommended to the Government for 
transfer of 0.6 M.W. Wind Power capacity in favour of M/s Star Flexi-Pack Industries, Kolhapur at survey 
No : 52 G.R.Halli Village of Chitradurga district, from out of the sanctioned 110 M.W. capacity of M/s 
Enercon (India) Limited. 

(3) The proposal has been examined and pass the following order : 

Government Order No: DE 76NCE 2004, Bangalore, Dated : 17th February 2004. 

(4) Government are pleased to accord sanction for transfer of 0.6 M.W. Wind Power capacity in 
favour of M/s Star Flexi-Pack Industries, Kolhapur, at survey No : 52 of Elladakere Village, Hiriyur Taluk, 
Chitradurga district, from out of 110 M.W. capacity of M/s Enercon (India) Limited, allotted in the 
Government order dated : 10.7.2000. 

(5) The terms and conditions of the original allotment made in the Government order read at (1) 
above are IPSOFACTO applicable. 

By Order and in the Name of the Governor of Karnataka, 
K.L. JAYARAM 
PR-212 Under Secretary to Government, Energy Department 
URBAN DEVELOPMENT SECRETARIAT 

Subject: Implementation of Water Supply and Sewerage Project for 7 City Municipal Councils 
and 1 Town Municipal Council in Bangalore Metropolitan Area with Pooled Finance 
Framework - collection of Capital Contribution from users - reg: 

Read: G.0.No. UDD 27 MNI 2000, Bangalore, dated: 26.12.2003. 


೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





PREAMBLE: 

In the Government Order read above sanctioned has been accorded for implementation of Water 
Supply and Sewerage Project for 7 City Municipal Councils of Bommanahalli Byatrayanapura, 
Dasarahalli, Krishnarajapuram, Mahadevapura, Rajarajeshwarinagar and Yelhanka and 1 Town Municipal 
Council of Kengeri in Bangalore Metropolitan Area at a total estimated cost of Rs.658.64 crores. It has 
been indicated in the preamble of the said order that the Urban Local Bodies (ULBs) participating in the 
project would collect a one-time Capital Contribution from users at the rate of Rs.8,500/- in the case of all 
domestic properties and Rs.17,000/- in the case of all non-domestic properties, excluding access and 
connection charges levied by the BWSSB and road cutting charges to be paid by property owners to ULB. 

The Project Steering Committee on Greater Bangalore Water Supply and Sewerage Project 
(GBWASP) in its meeting held on 28.01.2004 considered various views and suggestions made by its 
members that also included representatives of the CMCs on the structure of the Beneficiary Capital 
Contribution. 

It was felt that smaller properties should be charged less and bigger properties more, Beneficiary 
Capital Contribution and Road Cutting Charges should be collected at one time together in order to make 
it more convenient for citizens, Apartments should also be included in the structure and a cut off date 
should be introduced in order to facilitate speedy implementation of the project. Accordingly, the Steering 
Committee has decided to revise the structure taking these suggestions. The following structure has been 
recommended for approval by the Government. 





Sl. 


No. 


Site dimension / flat area 


Beneficiary Capital Contribution 
to be collected from users who 
pay before 31.07.2004 


Beneficiary Capital Contribution 
to be collected from users who 
pay after 31.07.2004 





A. For Domestic Properties: 




















01. | Site measuring upto 40' x 60' Rs.10,000/- Rs.15,000/- 

02. | Site measuring above 40' x 60' Rs.15,000/- Rs.20,000/- 

03. | Flat measuring Upto 1,200 sft. Rs.10,000/- Rs.15,000/- 

04. | Flat measuring Above 1,200 sft. Rs.15,000/- Rs.20,000/- 
B. For Non-domestic Properties: 

05. | All types of Non-domestic Rs.20,000/- Rs.25,000/- 














properties 
Further, it has been decided by the Project Steering Committee that one time Beneficiary Capital 
Contribution to be collected should be kept in GBWASP Beneficiary Capital Contribution Account to be 
held Jointly by concerned ULB and KUIDFC pending disbursal to BWSSB. 

Government have considered the recommendation of the Project Steering Committee. Hence the 
following Order: 

GOVERNMENT ORDER NO. UDD 36 MNI 2004, BANGALORE, DATED: 13th February 2004 

Government of Karnataka is pleased to accord approval to the following structure for collection of 
Beneficiary Capital Contribution (BCC) for different categories of properties in 7 City Municipal Councils of 
Bommanahalli, Byatrayanapura, Dasarahalli, Krishnarajapuram, Mahadevapura, Rajarajeshwarinagar and 
Yelhanka and 1 Town Municipal Council of Kengeri in Bangalore Metropolitan Area for implementation of 
Water Supply project. 












































Sl. Site dimension / flat area Beneficiary Capital Contribution| Beneficiary Capital Contribution 
No. to be collected from users who | to be collected from users who 
pay before 31.07.2004 pay after 31.07.2004 
A. For Domestic Properties: 
01. | Site measuring upto 40' x 60' Rs.10,000/- Rs.15,000/- 
02. | Site measuring above 40' x 60° Rs.15,000/- Rs.20,000/- 
03. | Flat measuring Upto 1,200 sft. Rs.10,000/- Rs.15,000/- 
04. | Flat measuring Above 1,200 sft. Rs.15,000/- Rs.20,000/- 
B. For Non-domestic Properties: 
05. | All types of Non-domestic Rs.20,000/- Rs.25,000/- 
properties 








ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ DLE 





The above Beneficiary Capital Contribution is including road cutting charges of Rs.1500/- for 
residential properties and Rs.3000/- for commercial properties to be collected by the ULBs but excluding 
access and connection charges to be levied by BWSSB. 

2. The Beneficiary Capital Contribution should be collected by the ULBs as per the above 
structure and Kept in GBWASP Beneficiary Capital Contribution Account to be held jointly by the 
concerned ULB and Karnataka Urban Infrastructure Development and Finance Corporation (KUIDFC) for 
further transfer to the BWSSB as and when required / to undertake road repairs. 

3. Out of Beneficiary Capital Contribution, amount collected by the ULBs towards road cutting 
charges at Rs.1500/- per residential property and Rs.3000/- per commercial property will be retained by 
the ULBs in the said account and the balance amount paid to BWSSB as and when required by the 
BWSSB. 

4. Asa measure of collection ease, the ULBs shall collect Beneficiary Capital Contribution at the 
time of approval of building plans. For already sanctioned plans and other properties, it should be 
collected by giving wide publicity and conducting ward wise campaigns. 

5. Mere payment of Beneficiary Capital Contribution will not relieve the citizen of obtaining other 
statutory permissions for layouts, building plan sanction, etc, wherever required as per rules nor does it 
entitle him for any regularization of building, layout, etc. 

By Order and in the Name of the Governor of Karnataka, 
VR. ILKAL 
PR-213 Under Secretary to Government, Urban Development Department. 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲೋಇ 193 ಸೇಸಕಿ 2003, ಬೆಂಗಳೂರು, ದಿನಾಂಕ: 7ನೇ ಫೆಬ್ರವರಿ 2004 

ಅಧಿಸೂಚನೆ ಸಂಖ್ಯೆ: ಲೋಇ 108 ಎಸ್‌ಪಿಎನ್‌ 2002, ದಿನಾಂಕ: 11.4.2002 ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ 
ತೀರ್ಪಿನನ್ವಯ ದಿನಾಂಕ: 1.3.2002 ರಲ್ಲಿದ್ದಂತೆ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಲಾಗಿದೆ. ಅದರಲ್ಲಿ, ಶ್ರೀ ಮಲ್ಲೇಶ್ವರಪ್ಪ, ಕಿರಿಯ ಇಂಜಿನಿಯರ್‌ ಇವರಿಗೆ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ವೃಂದದಲ್ಲಿ 
ಜೇಷ್ಠತಾ ಕ್ರಮ ಸಂಖ್ಯೆಯು 2219 (ಕಿರಿಯ ಇಂಜಿನಿಯರ್‌ 5724) ರಲ್ಲಿ ಪ್ರತಿಬಿಂಬವಾಗಿದೆ. ನಂತರ ಶ್ರೀ ಮಲ್ಲೇಶ್ವರಪ್ಪ, ಕಿರಿಯ 
ಇಂಜಿನಿಯರ್‌ ಇವರು ದಿನಾಂಕ: 11.4.2002 ರಂದು ಪ್ರಕಟಿಸಿರುವ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ವೃಂದದ ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯಲ್ಲಿ ತಮಗಿಂತಲೂ ಜೇಷ್ಠತೆಯಲ್ಲಿ ಕಿರಿಯವರಾದ ಶ್ರೀ ಕೆ.ಸಿ. ಕೊಂಡಯ್ಯ (ಪರಿಶಿಷ್ಟ ಜಾತಿ) ಇವರ ಜೇಷ್ಠತೆಯನ್ನು ಕ್ರಮ 
ಸಂಖ್ಯೆ: 1764 (ಕಿರಿಯ ಇಂಜಿನಿಯರ್‌ 5726) ರಲ್ಲಿ ನಿಗದಿಪಡಿಸಿ ಅರ್ಹತಾ ದಿನಾಂಕವನ್ನು 15.9.95 ಎಂದು ನಿಗದಿಪಡಿಸಿರುವುದರಿಂದ 
ತಮಗೆ ವಿಶೇಷ ದರ್ಜೆ ಕಿರಿಯ ಇಂಜಿನಿಯರ್‌ ಹುದ್ದೆಯಿಂದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ (ವಿಭಾಗ-2) ಹುದ್ದೆಗೆ ಬಡ್ತಿ 
ನೀಡುವ ಸಂದರ್ಭದಲ್ಲಿ ಅನ್ಯಾಯವಾಗಲಿದೆಯೆಂದು, ತಮ್ಮ ಜೇಷ್ಠತೆಯ ಸ್ಥಾನವನ್ನು ತಮಗಿಂತಲೂ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಕೆ.ಸಿ. 
ಕೊಂಡಯ್ಯ (ಪರಿಶಿಷ್ಟ ಜಾತಿ) ಇವರ ಜೇಷ್ಠತೆಯ ಮೇಲೆ ನಿಗದಿಪಡಿಸುವಂತೆ ಕೋರಿರುತ್ತಾರೆ. ದಿನಾಂಕ: 11.4.2002 ರಂದು 
ಪ್ರಕಟಗೊಂಡಿರುವ ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಕೆ.ಸಿ. ಕೊಂಡಯ್ಯ ಇವರ ಜೇಷ್ಠತಾ 
ಕ್ರಮ ಸಂಖ್ಯೆ: 1764 (ಕಿರಿಯ ಇಂಜಿನಿಯರ್‌ 5726) ನ್ನು ಆಧಾರವಾಗಿಟ್ಟು, ಈ ಬಗ್ಗೆ ಪರಿಶೀಲಿಸಿ ಶ್ರೀ ಮಲ್ಲೇಶ್ವರಪ್ಪ, ಕಿರಿಯ 
ಇಂಜಿನಿಯರ್‌ (ವಿಶೇಷ ದರ್ಜೆ) ಇವರ ಜೇಷ್ಠತೆಯನ್ನು ಈ ಕೆಳಕಂಡಂತೆ ನಿಗದಿಪಡಿಸಲು ನಿರ್ಧರಿಸಲಾಗಿದೆ. ಹಾಗೂ ದಿನಾಂಕ: 
11.4.2002ರ ಅಧಿಸೂಚನೆಯಲ್ಲಿ ನಮೂದಿಸಿದ ಕ್ರಮ ಸಂಖ್ಯೆಗಳು ಈ ಕೆಳಕಾಣಿಸಿದಂತೆ ಬದಲಾವಣೆಯಾಗಲಿವೆ: 
































ಕ್ರಮ ಕಿರಿಯ ಇಂಜಿನಿಯರ್‌ ಹೆಸರು ಪರಿಶಿಷ್ಟ ಜಾತಿ / | ಜನ್ಮದಿನಾಂಕ | ವಾಸ್ತವವಾಗಿ ಬಡ್ತಿ | ಅರ್ಹತಾ 
ಸಂಖ್ಯೆ | ಹುದ್ದೆಯ ಜೇಷ್ಠ್ಟತಾಪಟ್ಟಿ ಪರಿಶಿಷ್ಟ ಪಂಗಡ ಹೊಂದಿದ ದಿನಾಂಕ 
ಕ್ರಮ ಸಂಖ್ಯೆ ದಿನಾಂಕ 
2219 5724 ಮಲ್ಲೇಶ್ವರಪ್ಪ ಪರಿಶಿಷ್ಟ ಜಾತಿ 19.1.51 ಹ 10.10.1996 
ರ ಬದಲಾಗಿ 
1763-ಎ 5724 ಮಲ್ಲೇಶ್ವರಪ್ಪ ಪರಿಶಿಷ್ಟ ಜಾತಿ 19.1.51 23.6.99 15.9.1995 








ಈ ಮೇಲೆ ತಿಳಿಸಿದಂತೆ, ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯಲ್ಲಿ ಶ್ರೀ ಮಲ್ಲೇಶ್ವರಪ್ಪ, 
ಕಿರಿಯ ಇಂಜಿನಿಯರ್‌ (ವಿಶೇಷ ದರ್ಜೆ) ಇವರಿಗೆ ಅರ್ಹತಾ ದಿನಾಂಕ ಹಾಗೂ ಜೇಷ್ಠತೆ ಪುನರ್‌ನಿಗದಿಪಡಿಸುವ ಬಗ್ಗೆ ಯಾವುದೇ 
ಅಹವಾಲು : ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಚ್ಛಿಸುವ ನೌಕರರು ಈ ಅಧಿಸೂಚನೆ ಪ್ರಕಟಗೊಂಡ 15 ದಿನದೊಳಗಾಗಿ ಸೂಕ್ತ ದಾಖಲೆಗಳ 
ಸಮೇತ ಸರ್ಕಾರದ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರಿಗೆ ಸಮರ್ಥನೀಯ ದಾಖಲೆಗಳೊಂದಿಗೆ 
ಸಲ್ಲಿಸಬಹುದು. ಈ ಅವಧಿ ಮುಗಿದ ನಂತರ ಸಲ್ಲಿಸಲ್ಪಡುವ ಆಕ್ಷೇಪಣೆ : ಅಹವಾಲುಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟರಸಪ್ಪ 
ಪಿ.ಆರ್‌. 214 ಸರ್ಕಾರದ ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸೇವೆಗಳು-ಬಿ). 





೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ನಗರಾಭಿವೃದ್ಧಿ ಸಚಿವಾಲಯ 
ಸುತ್ತೋಲೆ ಸಂಖ್ಯೆ: ನಅಇ 12 ಬೆಂರೂಪ್ರಾ 2004, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2004 
ವಿಷಯ: ಸರ್ಕಾರದಿಂದ ತಾತ್ಕಾಲಿಕವಾಗಿ ಅನುಮೋದಿಸಿರುವ ಸ್ಥೂಲಾಭಿವೃದ್ದಿ ಕ ವ್ಯಾಪಕಾಭಿವೃದ್ದಿ ಕ ಪರಿಷ್ಕೃತ 
ವ್ಯಾಪಕಾಭಿವೃದ್ಧಿ ಯೋಜನೆಯ ನಕ್ಷೆಯನ್ನು ನೀಡುವ ಬಗ್ಗೆ. 

ವಿಷಯಕ್ಕೆ ಸಂಬಂಧಿಸಿದಂತೆ, ಕೆಲವೊಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳು : ಪುರಸಭೆ. ಯೋಜನಾ ಪ್ರಾಧಿಕಾರಗಳು 
ಸರ್ಕಾರದಿಂದ ತಾತ್ಕಾಲಿಕ ಅನುಮೋದನೆಗೊಂಡಿರುವ ಸ್ನೂಲಾಭಿವೃದ್ಧಿ : ವ್ಯಾಪಕಾಭಿವೃದ್ಧಿ : ಪರಿಷ್ಕೃತ ವ್ಯಾಪಕಾಭಿವೃದ್ಧಿ ಯೋಜನೆಯ 
ನಕ್ಷೆಯ ಯಥಾ ಪ್ರತಿಯನ್ನು ಸಾರ್ವಜನಿಕರಿಗೆ ಕೋರಿಕೆ ಮೇರೆಗೆ ನೀಡಬಹುದೇ ಎಂಬುದರ ಬಗ್ಗೆ ಸ್ಪಷ್ಟೀಕರಣ ಕೋರುತ್ತಿರುವುದರಿಂದ ಈ 
ಕೆಳಕಂಡ ಸ್ಪಷ್ಟೀಕರಣ ನೀಡಲಾಗಿದೆ. 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ರನ್ವಯ ಸರ್ಕಾರದಿಂದ ತಾತ್ಕಾಲಿಕವಾಗಿ ಅನುಮೋದನೆ 
ಗೊಂಡಿರುವ ಸ್ಥೂಲಾಭಿವೃದ್ಧಿ | ವ್ಯಾಪಕಾಭಿವೃದ್ದಿ ಯೋಜನೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಪಡೆಯಲು ಸಾರ್ವಜನಿಕ ಪ್ರಕಟಣೆ 
ಹೊರಡಿಸುವುದು ಕಡ್ಡಾಯವಾಗಿರುತ್ತದೆ ಹಾಗೂ ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000ರ ನಿಯಮ 4() ರಲ್ಲಿ 
ವಿವರಿಸಿರುವಂತೆ ಮಾಹಿತಿ ನಿರಾಕರಿಸಬಹುದಾದ ಪ್ರಕರಣಗಳ ವ್ಯಾಪ್ತಿಗೊಳಪಡದೇ ಇರುವುದರಿಂದ ನಿಯಮ 41) ರನ್ವಯ ನಕ್ಷೆಯ 
ಪ್ರತಿಯನ್ನು ನೀಡಬಹುದಾಗಿದೆ. 

ಆದ್ದರಿಂದ, ಸಾರ್ವಜನಿಕರು ತಾತ್ಕಾಲಿಕವಾಗಿ ಅನುಮೋದನೆಗೊಂಡಿರುವ ಸ್ಥೂಲಾಭಿವೃದ್ಧಿ ಯೋಜನೆ : ವ್ಯಾಪಕಾಭಿವೃದ್ದಿ 
ಯೋಜನೆ : ಪರಿಷ್ಕೃತ ವ್ಯಾಪಕಾಭಿವೃದ್ಧಿ ಯೋಜನೆಯ ನಕ್ಷೆಯ ಪ್ರತಿಯನ್ನು ಕೋರಿದಾಗ, ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು 
ಅಧಿನಿಯಮ 2000ದ ಪ್ರಕರಣ (4) ರನ್ವಯ ಸದರಿ ನಕ್ಷೆಗೆ ತಗಲುವ ವೆಚ್ಚವನ್ನು ಪಾವತಿಸಿಕೊಂಡು ಯಥಾಪ್ರತಿಯನ್ನು ನೀಡಬಹುದು. 

ವಿ. ಶ್ರೀಧರಮೂರ್ತಿ 

ಪಿ.ಆರ್‌. 215 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


FOREST, ECOLOGY AND ENVIRONMENT SECRETARIAT 
Subject: Diversion of 4.73 ha. of forest land for establishment of 6.25 MW Wind Power Project 
in favour of M/s Suzlon Energy Limited - reg. 

Read: 1) Letter No.A5 (5) GFL. Wind Farm.SIL/02-03, dated: 25.4.2003, 3.2.2004 of 

Principal Chief Conservator of Forests, Bangalore. 
2) State Government letter No.FEE 288 FGL 2002, dated: 20.6.2003, 5.1.2004, and 
6.2.2004. 
3) Letter No. FO©A/11.2/261/KAR/Misc, dated: 29.12.2003 and 12.2.04 of Government 
of India, Ministry of Environment and Forests, Regional Office (South Zone), 
Bangalore. 
PREAMBLE: 

The Principal Chief Conservator of Forests, Bangalore vide his letter dated: 25.4.2003 read at (1) 
above has submitted the proposal to obtain the approval of Government of India under Section 2 of under 
Forest (Conservation) Act, 1980 for diversion of 4.73 ha. of forest land for setting up of 6.25 MW Wind 
Power Project at Sy.No.33 of Chitradurga Kasaba Village in Jogimatti Hill Range in favour of M/s Suzlon 
Energy Limited, Bangalore subject to certain conditions. 

Accordingly State Government was recommended the proposal to Government of India for 
approval under Section 2 of Forest (Conservation) Act, 1980 vide letter dated: 20.6.2003 read at (2) 
above. 

Government of India, Ministry of Environment and Forests, Regional Office, South Zone, 
Bangalore in their letter dated: 29.12.2003 read at (3) above has conveyed its Stage-l approval subject to 
fulfillment of certain conditions. The same has been communicated to Principal Chief Conservator of 
Forests, Bangalore vide State Government letter dated: 5.1.2004 read at (2) above and Principal Chief 
Conservator of Forests, Bangalore has furnished the compliance report vide their letter dated: 3.2.2004 
read at (1) above. The same has been communicated to Government of India vide State Government 
letter dated: 6.2.2004 read at (2) above. 

Government of India Ministry of Environment and Forests, Regional Office, South Zone, 
Bangalore vide their letter dated: 12.2.2004 has conveyed its Stage-2 approvel in accordance with 
Section 2 of Forest (Conservation) Act, 1980 for diversion of 4.73 ha. of forest land for setting up of 6.25 
MW Wind Power Project at Sy.No.33 of Chitradurga Kasaba Village of Chitradurga Taluk in Jogimatti Hill 
Range in favour of M/s Suzlon Energy Limited, Bangalore in Chitradurga District subject to certain 
conditions. 

The proposal has been examined in detail and hence the orders. 


ಭಾಗ - 


೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೭೧ 





GOVERNMENT ORDER NO. FEE 288 FGL 2002, BANGALORE, DATED: 19th February 2004 


In the Circumstances explained in the preamble above Government are pleased to accord 


diversion of 4.73 ha. of forest land for setting up of 6.25 MW Wind Power Project at Sy.No.33 of 
Chitradurga Kasaba Village of Chitradurga Taluk in Jogimatti Hill Range in Chitradurga District in favour of 
M/s Suzlon Energy Limited, Bangalore subject to the following conditions: 


1. 


2. 
3. 
4 


10. 


12. 


16. 
17. 


The legal Status of the forest land shall remain unchanged. 

The lessee shall pay the lease rent as fixed by the Government from time to time. 

The lease period is for 30 years in the first instance. 

The Compensatory Afforestation shall be raised over equivalent area of identified non-forest land 
at the cost of user agency. 

The mutated forest land shall be declared as protected forest/reserve forest within six months and 
the copy of the original notification shall be furnished to Central Government by the Nodal Officer. 
The road proposed to be constructed shall be executed in such a way so that the minimum 
damage to the hard soil is there and proper SMC works to be taken up to reduce soil and water 
erosion. 

The total forest area utilized for the project shall not exceed 4.73 ha. In case the land is not used 
for the stipulated purpose with in one year or when it no longer needed for the stipulated purpose, 
then the area will be resumed by the forest department. No residential buildings shall be 
permitted in the proposed area. 

The Wind Energy farm should be located at a safe distance (1 Km. or more) from the areas like 
National Parks and Sanctuaries, area of outstanding natural beauty, natural heritage sites of 
Archeological importance, sites of special scientiffic interests and other important landscapes. 
The vane tips of the wind turbine shall be painted with orange colour to avoid bird hits. The 
location of the wind mill shall be such that it does not stand in the migratory path of the birds and 
is not near the breeding sites of the migratory birds. 

The distance of the wind mill turbines from the highways, villages and habitations etc., shall be at 
least 1 KM. 


. In case the user agency proposes to sub lease in favour of developers, it shall be done within a 


period of 4 years from the date of issue of this approval. In case the developers fail to develop 
wind farms, the land shall be reverted back to forest department without any compensation. 

A lease rent of Rs.30,000.00 per MW for the period of lease in addition to the compensatory 
afforestation, Net Present Value etc., shall be charged from the user agency. This amount shall 
be utilized in providing gas connection to the local villagers under the Joint Forest Management 
Programme and for other conservation measures. This amount shall be deposited with 
compensatory afforestation management and planning agency. 


. The intervening areas between two wind mill footprints shall be planted up with dwarf tree species 


at the project cost. The State Government shall also consider developing medicinal plants, 
gardens in available gaps in Wind Farms with possible help from National Medicinal Plants 
Boards at user agency's cost. 


. Soil and moisture conservation measures like contour trenching shall be taken up on the hillocks 


supporting the wind mill at the cost of user agency. 


. Adequate fire protection measures, including employment of fire watchers and maintenance of 


fire lines etc., shall be undertaken by the user agency in the project area at its own cost. 
The Karnataka Forest Act and Karnataka Forest Rules will be applicable for any violation. 
Any other condition to be stipulated by Government of India/State Government/Principal Chief 
Conservator of Forests, Karnataka in the interest of conservation of forests. 
By Order and in the Name of the Governor of Karnataka, 
K.N. GAYATHRI 


PR-217 Under Secretary to Government, 


Forest, Ecology and Environment Department. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಶಿಕ್ಷಣ ಇಲಾಖೆಯ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ 
ಉಪ ಕಾರ್ಯದರ್ಶಿ ಹುದ್ದೆಯನ್ನು ಮುಂದುವರೆಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 31 ಸಸಿವಿ 2001, ದಿನಾಂಕ: 24.8.2001. 


2) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 57 ಸಸಿವಿ 2002, ದಿನಾಂಕ: 21.10.2002. 


೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





3) ಅಧಿಸೂಚನೆ ಸಂಖ್ಯೆ: ಸಿಆಸುಇ 57 ಸಸಿವಿ 2002, ದಿನಾಂಕ: 21.10.2002 
4) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 80 ಸಸಿವಿ 2003, ದಿನಾಂಕ: 23.10.2003 
5) ಅಧಿಸೂಚನೆ ಸಂಖ್ಯೆ: ಸಿಆಸುಇ 80 ಸಸಿವಿ 2003, ದಿನಾಂಕ: 23.10.2003 
6) ಶಿಕ್ಷಣ ಇಲಾಖೆಯ ಕಡತ ಸಂಖ್ಯೆ: ಇಡಿ 36 ಡಿಪಿಐ 2001 (ಭಾಗ). 
ಪ್ರಸ್ತಾವನೆ: 
ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಶಿಕ್ಷಣ ಇಲಾಖೆಯ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 
ಕಾರ್ಯದರ್ಶಿ ಹುದ್ದೆಯನ್ನು ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಎಂದು ಮರು ಪದನಾಮೀಕರಿಸಿ ಈ 
ಹುದ್ದೆಯನ್ನು ದಿನಾಂಕ: 20.9.2002 ರಿಂದ 19.9.2003 ರವರೆಗೆ ಮುಂದುವರೆಸುವ ಬಗ್ಗೆ ಆದೇಶವನ್ನು ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ 
ದಿನಾಂಕ: 21.10.2002ರ ಸರ್ಕಾರಿ ಆದೇಶದಲ್ಲಿ ಹೊರಡಿಸಲಾಗಿರುತ್ತದೆ ಹಾಗೂ ಈ ಹುದ್ದೆಯಲ್ಲಿ ಶ್ರೀ ಕೆ. ಶ್ರೀಕಂಠೇಶ್ವರ್‌, ಸಹ 
ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರನ್ನು ನಿಯೋಜನೆಯ ಮೇರೆಗೆ ಮುಂದುವರೆಸುವ ಬಗ್ಗೆ ಆದೇಶವನ್ನು ಕ್ರಮ ಸಂಖ್ಯೆ (3) 
ರಲ್ಲಿ ಓದಲಾದ ದಿನಾಂಕ: 21.10.2002ರ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿರುತ್ತದೆ. 
ಪ್ರಸ್ತುತ ಶಿಕ್ಷಣ ಇಲಾಖೆಯು ಕ್ರಮ ಸಂಖ್ಯೆ: (4) ರಲ್ಲಿ ಓದಲಾದ ದಿನಾಂಕ: 23.10.2003ರ ಸರ್ಕಾರದ ಆದೇಶದಲ್ಲಿ ಈ 
ಹುದ್ದೆಯನ್ನು ದಿನಾಂಕ: 31.3.2004 ರವರೆಗೆ ಮುಂದುವರೆಸಲಾಗಿರುತ್ತದೆ. ಪ್ರಸ್ತುತ ಈ ಹುದ್ದೆಯನ್ನು ದಿನಾಂಕ: 1.4.2004 ರಿಂದ 
ಮುಂದುವರೆಸುವ ಬಗ್ಗೆ ಪರಿಶೀಲಿಸಲಾಗಿದ್ದು, ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 92 ಸಸಿವಿ 2003, ಬೆಂಗಳೂರು, ದಿನಾಂಕ: 5ನೇ ಫೆಬ್ರವರಿ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಶಿಕ್ಷಣ ಇಲಾಖೆಯ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ ಹುದ್ದೆಯನ್ನು ದಿನಾಂಕ: 1.4.2004 ರಿಂದ 31.12.2004 ರವರೆಗೆ ಮುಂದುವರೆಸಲು ಮಂಜೂರಾತಿ ನೀಡಲಾಗಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಸರ್ಕಾರಿ ಆದೇಶ ಸಂಖ್ಯೆ: ಆಇ 1 ಟಿಎಫ್‌ಪಿ 96, ದಿನಾಂಕ: 10.7.1996 ರನ್ವಯ 
ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 


(1 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 218 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಸಮಾಜ ಕಲ್ಯಾಣ ಸಚಿವಾಲಯ 
ವಿಷಯ: ಹಿಂದುಳಿದ ವರ್ಗಗಳ ಆಯುಕ್ತರ ಹುದ್ದೆಯಲ್ಲಿ ಶ್ರೀಯುತ ಬಿ. ಬಸವರಾಜ್‌ರವರನ್ನು ಮುಂದುವರೆಸುವ ಕುರಿತು. 
ಓದಲಾಗಿದೆ: 1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 58 ಎಸ್‌ಎಎಸ್‌ 2004, ದಿನಾಂಕ: 31.1.2004. 

ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ದಿನಾಂಕ: 31.1.2004ರ ಸರ್ಕಾರಿ ಅಧಿಸೂಚನೆಯಲ್ಲಿ ಶ್ರೀ ಬಿ. ಬಸವರಾಜ್‌, 
ಭಾ.ಅ.ಸೇ. ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆ ಇವರನ್ನು ಮಹಿಳಾ ವಿಶ್ವವಿದ್ಯಾನಿಲಯ, ಬಿಜಾಪುರಕ್ಕೆ ಸೂಪರ್‌ ಟೈಮ್‌ 
ಸ್ಕೇಲ್‌ ದರ್ಜೆಗೆ ಬಡ್ತಿ ನೀಡಿ ವರ್ಗಾಯಿಸಿರುವ ಅಧಿಸೂಚನೆಯನ್ನು ಸರ್ಕಾರವು ಹಿಂದಕ್ಕೆ ಪಡೆದು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಕೇಡರ್‌ ಹುದ್ದೆಯಾದ ನಿರ್ದೇಶಕರ ಹುದ್ದೆಯನ್ನು 
ತಾತ್ಕಾಲಿಕವಾಗಿ ಅಬೆಯನ್ಸ್‌ (ಸಿರೀy೩ಗಂe) ನಲ್ಲಿರಿಸಿ ಸದರಿಯವರನ್ನು ಹಿಂದುಳಿದ ವರ್ಗಗಳ ಇಲಾಖಾ ಆಯುಕ್ತರ ಹುದ್ದೆಗೆ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಹಾಲಿ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಹಿಂದುಳಿದ ವರ್ಗಗಳ 
ಇಲಾಖಾ ನಿರ್ದೇಶಕರ ಹುದ್ದೆಯಲ್ಲಿ ಹಿರಿಯ ವೇತನ ಶ್ರೇಣಿಯ ಐಎಎಸ್‌ ಅಧಿಕಾರಿಯನ್ನು ನೇಮಿಸುವ ಮೂಲಕ ತುಂಬಬಹುದಾಗಿದೆ. 

ಆದ್ದರಿಂದ ಶ್ರೀಯುತ ಬಿ. ಬಸವರಾಜ್‌ರವರನ್ನು ಸೂಪರ್‌ ಟೈಂ ಸ್ಕೇಲ್‌ ಕಾಲಿಕ ವೇತನ ಶ್ರೇಣಿ ರೂ.18,400-500-22,400 
ಹುದ್ದೆಗೆ ನೇಮಕ ಮಾಡಿದ್ದು, ಸದರಿ ಅಧಿಕಾರಿಯು ದಿನಾಂಕ: 31.1.2004 ರಂದು ಅಪರಾಹ್ನ ಸೇವೆಗೆ ಹಾಜರಾಗಿರುವರು. ಸದರಿ 
ಅಧಿಕಾರಿಯು ಸೂಪರ್‌ ಟೈಂ ವೇತನ ಶ್ರೇಣಿಯಲ್ಲಿ 18,400-500-22,400 ಇದರಲ್ಲಿ ವೇತನ ಪಡೆಯಲು ಅನುಕೂಲವಾಗುವಂತೆ ಆಡಳಿತ 
ಇಲಾಖೆಯು ವಿಷಯವನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆಡಳಿತಾತಕ್ರ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 41 ಬಿಇಟಿ 2004, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 

ಪ್ರಸ್ತಾವನೆಯಲ್ಲಿ ತಿಳಿಯಪಡಿಸಲಾದ ಅಂಶಗಳನ್ನು ಸರ್ಕಾರ ಪರಿಶೀಲಿಸಿ, ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 58 
ಎಸ್‌ಎಎಸ್‌ 2004, ದಿನಾಂಕ: 31.1.2004ರ ಅಧಿಸೂಚನೆಯಲ್ಲಿ ಶ್ರೀಯುತ ಬಿ. ಬಸವರಾಜ್‌, ಐಎಎಸ್‌ ನಿರ್ದೇಶಕರು, ಹಿಂದುಳಿದ 
ವರ್ಗಗಳ ಇಲಾಖೆ ಇವರನ್ನು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟಾರ್‌ ಹುದ್ದೆಗೆ ಮುಂಬಡ್ತಿ ನೀಡಿ ವರ್ಗಾಯಿಸಿರುವ 
ಆದೇಶವನ್ನು ಸರ್ಕಾರವು ಹಿಂದಕ್ಕೆ ಪಡೆದು ಹಿಂದುಳಿದ ವರ್ಗಗಳ ಇಲಾಖೆಯ ಆಯುಕ್ತರ ಸೂಪರ್‌ ಟೈಂ ಸ್ಕೇಲ್‌ ಅಂದರೆ ವೇತನ ಶ್ರೇಣಿ 
18,400-500-22,400 ಹುದ್ದೆಗೆ ನೇಮಿಸಿದ್ದು, ಅಧಿಕಾರಿಯು ಸದರಿ ಹುದ್ದೆಯ ಕಾರ್ಯಭಾರವನ್ನು ದಿನಾಂಕ: 31.1.2004 ರಂದು 


(84 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೭೩ 





ಅಪರಾಹ್ನ ಕಾರ್ಯಭಾರ ವಹಿಸಿಕೊಂಡ ದಿನಾಂಕದಿಂದ ಸದರಿ ಅಧಿಕಾರಿಯು ಹಿಂದುಳಿದ ವರ್ಗಗಳ ಇಲಾಖಾ ಆಯುಕ್ತರಾಗಿ 


ಮುಂದುವರೆಯುವವರೆವಿಗೆ ಸೂಪರ್‌ ಟೈಂ ಸ್ಕೇಲ್‌ ವೇತನ ಪಡೆಯಲು ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಎಸ್‌. ಮರುಳಸಿದ್ದಯ್ಯ 
ಪಿ.ಆರ್‌. 219 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ. 
ಇಂಧನ ಸಚಿವಾಲಯ 
ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಆದೇಶ. 
ಓದಲಾಗಿದೆ: 1) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ ಇಡಿ/08/NSL/2003/219, ದಿನಾಂಕ: 5/6.2.2004. 
2) ದಿನಾಂಕ: 6.2.2004 ರಂದು ನಡೆದ ಹಂಚಿಕೆ ಸಮಿತಿಯ ಸಭೆಯ; ನಡವಳಿಗಳು. 
ಪ್ರಸ್ತಾವನೆ:- 
ಮೇಲೆ (1)ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆಸರ್ಸ್‌ ನುಜಿವೀಡು ಸೀಡ್ಸ್‌ ಲಿಮಿಟೆಡ್‌, ಸಿಕಂದರಾಬಾದ್‌, ಈ ಕಂಪೆನಿಗೆ 
ದಾವಣಗೆರೆ, ಕೋಲಾರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 49 ಮೆಗಾವಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಮೇಲಿನ 
ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ: 6.2.2004 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯು 
ಅನುಮೋದಿಸಿರುತ್ತದೆ. ಇದನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಂಇ 58 ಎನ್‌ಸಿಇ 2004, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆಸರ್ಸ್‌ ನುಜಿವೀಡು ಸೀಡ್ಸ್‌ 
ಲಿಮಿಟಿಡ್‌, ಸಿಕಂದರಾಬಾದ್‌, ಈ ಕಂಪೆನಿಗೆ ದಾವಣಗೆರೆ, ಕೋಲಾರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 40 
ಮೆಗಾವಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಕೆಳಗಿನ ಅನುಬಂಧದಲ್ಲಿ ವಿವರಿಸಿದಂತೆ ಈ ಕೆಳಗಿನ 
ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ :- 
GEOGRAPHICAL AREA DETAILS OF 49 MW WIND POWER 
PROJECT OF M/S NUZIVEEDU SEEDS LIMITED 



































SL. TALUK AND DESCRIPTION OF AREA CAPACITY 
NO. DISTRICT IN MW 
1. | Juglur Davangere | Aridges with 744 meter peak is in Jagalur SF located on the 6 
District North west south east of Linganahalli village 
2. | Juglur Davangere | Group of ridges with peak 796 M & 803 M in 9 
District Ranganayanadurga SF located on the east of Gode village, 
Tarehalli and west of Kelagate. 
3. | Bangarpet Kolar Four ridges oriented in Northsouth directions, situated near 12 
District by Velagmadi, Dod betta near Bodgurki area of 
Ramasagara Ukkarahalli SF & Batlur area of Kamsandra Rf. 
4. Bagalkot Bagalkot | Three ridges, two oriented in North-East, South-West, East- 22 
District West and North-West, South-East and are located near 
Rampur, Achanur, Kadlimatti, Sangondi, Kirsur & Malapur 
villages. 
TOTAL 49 





1. ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾವಾಟ್‌ ಒಂದಕ್ಕೆ ರೂ.೨೫,೦೦೦ ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2. ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

ತಿ. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ ೧೦ ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟಿದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
































೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ ತಿ ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ ಆಗಿ ನಕ್ಷೆ ಮತ್ತು ವಿಂಡ್‌ ಫಾರ್ಮ್‌ನ ಲೇ 
ಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

4. ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತೀ 5 ಮೆಗಾವಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 

ಗಾಳಿ ಶಕ್ತಿ ವಿದ್ಯುತ್ತಿನ ದೂರ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 

ಸಾಮರ್ಥ್ಯ ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 

>» 200 ಕಿಲೋ ವ್ಯಾಟ್‌ ನಿಂದ 18 1 

300 ಕಿಲೋವ್ಯಾಟ್‌ 

>» 300 ಕೆಲೋವ್ಯಾಟ್‌ ನಿಂದ 15 1 

500 ಕಿ.ವ್ಯಾ. 

> 500 ಕಿ.ವ್ಯಾ. ನಿಂದ 12 1 

750 ಕಿ.ವ್ಯಾ. 

>» 750 ಕಿ.ವ್ಯಾ. ನಿಂದ 8 ರಿಂದ 10 1 

1000 ಕಿ.ವ್ಯಾ. 

5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ತ್‌ ನಕ್ಟೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ / ಕಂದಾಯ / ಪರಿಸರ 
ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳಬಹುದು. 

7. ಮಂಡಳಿಯ ನೀತಿ ನಿಯಮಗಳಿಗನುಗುಣವಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ 
ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ / ವಿದ್ಯುತ್‌ ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9. ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ 
ಸರ್ಕಾರಿ ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಂ 

ಪಿ.ಆರ್‌. 220 ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಹೆಚ್‌.ಆರ್‌. ಪುಟ್ಟರಾಜು, ನಿವೃತ್ತ ಅಪರ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರ 
ವಿರುದ್ಧ ಇಲಾಖಾ ವಿಚಾರಣೆ - ಆರೋಪ ಮುಕ್ತರನ್ನಾಗಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1) ನೋಟೀಸ್‌ ಕ್ರಮಾಂಕ: ಸಿಆಸುಇ 123 ಎಸ್‌ಇಎನ್‌ 2002, ದಿನಾಂಕ: 22.07.2003. 
2) ಶ್ರೀ ಹೆಚ್‌.ಆರ್‌. ಪುಟ್ಟರಾಜು, ನಿವೃತ್ತ ಅಪರ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಸಚಿವಾಲಯ ಅವರ 
ಉತ್ತರ ದಿನಾಂಕ: 22.08.2003. 
ಪ್ರಸ್ತಾವನೆ: 


pr) 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕಾರ್ಮಿಕ ಇಲಾಖೆಯಲ್ಲಿ ಸರ್ಕಾರದ ಉಪ ಕಾರ್ಯದರ್ಶಿಯಾಗಿ ಕಾರ್ಯ 
ನಿರ್ವಹಿಸುತ್ತಿದ್ದಾಗ ಕಾರ್ಮಿಕ ರಾಜ್ಯ ವಿಮಾ ಇಲಾಖೆಯಲ್ಲಿನ ಡಾ: ಸದಾನಂದ ಎಲ್‌. ಕರ್ಕಿ, ಕಾರ್ಮಿಕ ವಿಮಾ ಯೋಜನೆ (ವೈ) ಸೇವೆ 
ಅವರು ಸ್ಥಳೀಯ ಅಭ್ಯರ್ಥಿಯಾಗಿ ಸಲ್ಲಿಸಿದ ಹಾಗೂ ಸ್ನಾತಕೋತ್ತರ ವ್ಯಾಸಂಗದ ಅವಧಿ ಹಾಗೂ ಸ್ನಾತಕೋತ್ತರ ವ್ಯಾಸಂಗ ಮುಗಿದ ನಂತರ 


ದಿನಾಂಕ: 
ನಾಗರೀಕ 


02.08.1985 ರಿಂದ 10.06.1986ರ ವರೆಗಿನ ಅವಧಿಯನ್ನು ಸಕ್ರಮಗೊಳಿಸಲು ಕಾರಣರಾದ ಆರೋಪಕ್ಕಾಗಿ ಕರ್ನಾಟಕ 
ಸೇವಾ (ಸಿಸಿಎ) ನಿಯಮಾವಳಿ 1957ರ ನಿಯಮ 12 ರನ್ವಯ ಶ್ರೀ ಹೆಚ್‌.ಆರ್‌. ಪುಟ್ಟರಾಜು ನಿವೃತ್ತ ಅಪರ ಕಾರ್ಯದರ್ಶಿ, 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೭೫ 





ಕರ್ನಾಟಕ ಸರ್ಕಾರದ ಸಚಿವಾಲಯ ಅವರ ವಿರುದ್ಧ ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 22.07.2003ರ ನೋಟೀಸ್‌ ನೀಡಿ 
ಸಮಜಾಯಿಷಿಯನ್ನು ಕೇಳುವ ಮೂಲಕ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ಆರೋಪಿತ ಅಧಿಕಾರಿಯವರು ಮೇಲೆ (2) ರಲ್ಲಿ 
ಓದಲಾದ ದಿನಾಂಕ: 22.08.2003ರ ಪ್ರತಿ ಹೇಳಿಕೆ ಸಲ್ಲಿಸಿ ಮೊದಲಿಗೆ ವೈದ್ಯಾಧಿಕಾರಿಯ ಕೋರಿಕೆಯನ್ನು ತಿರಸ್ಕರಿಸಲಾಗಿತ್ತು ಹಾಗೂ 
ಅನಂತರ ಅಂದಿನ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿಯವರ ನಿರ್ದೇಶನದ ಮೇಲೆ ಪ್ರಕರಣವನ್ನು ಮರುಪರಿಶೀಲಿಸಿ ಅವರ ಆದೇಶವನ್ನು 
ಪಡೆದು ನಂತರವೇ ಕ್ರಮಬದ್ಧಗೊಳಿಸುವ ಆದೇಶವನ್ನು ಹೊರಡಿಸಲಾಗಿದೆ. ಡಾ: ಸದಾನಂದ ಎಲ್‌. ಕರ್ಕಿಯವರಿಗೆ ನೀಡಿದ ಸೇವಾ 
ಸವಲತ್ತುಗಳನ್ನು ಹಿಂದಕ್ಕೆ ಪಡೆದು ಪಾವತಿಸಲಾದ ವೇತನ ಭತ್ಯೆಗಳನ್ನು ವೈದ್ಯಾಧಿಕಾರಿಗಳಿಂದ ವಸೂಲು ಮಾಡಲು ಆದೇಶಿಸಿರುವುದರಿಂದ 
ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ನಷ್ಟ ಉಂಟಾಗಿಲ್ಲ. ಆದ್ದರಿಂದ ತಾವು ಯಾವುದೇ ದುರ್ನಡತೆ ಎಸಗಿಲ್ಲವೆಂದು ತಿಳಿಸಿ 
ತಮನ್ನು ಆರೋಪ ಮುಕ್ತರನ್ನಾಗಿಸಲು ಕೋರಿದ್ದರು. ನಿವೃತ್ತ ಅಧಿಕಾರಿಯ ಉತ್ತರವನ್ನು ಒಪ್ಪಿಕೊಂಡ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 123 ಎಸ್‌ಇಎನ್‌ 2002, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ ಸರ್ಕಾರವು ಶ್ರೀ ಹೆಚ್‌.ಆರ್‌. ಪುಟ್ಟರಾಜು, ನಿವೃತ್ತ ಅಪರ ಕಾರ್ಯದರ್ಶಿ, 
ಕರ್ನಾಟಕ ಸರ್ಕಾರದ ಸಚಿವಾಲಯ ಅವರನ್ನು ದಿನಾಂಕ: 22.07.2003ರ ನೋಟೀಸ್‌ನಲ್ಲಿ ಮಾಡಲಾದ ಆರೋಪಗಳಿಂದ ಆರೋಪ 
ಮುಕ್ತರನ್ನಾಗಿಸುತ್ತದೆ. ಪ್ರಸ್ತುತ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಅವರು ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಅವುಗಳನ್ನು 
ಪಡೆಯಲು ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 221 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ: ಜಕ್ಕೂರಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯವರ ವಶದಲ್ಲಿರುವ 10 ಎಕರೆ 
ಜಮೀನನ್ನು ಕರ್ನಾಟಕ ಭೂಸೇನಾ ನಿಗಮಕ್ಕೆ ಮಂಜೂರು ಮಾಡುವ ಬಗ್ಗೆ. 
ಉಲ್ಲೇಖ ಕೆಎಲ್‌ಎಸಿ/ಎಡಿಎಂ/ಎಂ.ಎಸ್‌/138/2003-04, ದಿನಾಂಕ: 22.12.2003. 
ಪ್ರಸ್ತಾವನೆ: 
ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ಭೂ ಸೇನಾ ನಿಗಮ ನಿಯಮಿತ ರವರು ಜಕ್ಕೂರಿನಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ವಶದಲ್ಲಿರುವ 20 ಎಕರೆ ಜಮೀನಿನ ಪೈಕಿ 10 ಎಕರೆ ಜಮೀನನ್ನು ಸದರಿ ಸಂಸ್ಥೆಯ ಉಪಯೋಗಕ್ಕಾಗಿ 
ಮಂಜೂರು ಮಾಡಲು ಕೋರಿರುತ್ತಾರೆ. ಈ ಬಗ್ಗೆ ಸರ್ಕಾರ 5 ಎಕರೆ ಜಮೀನನ್ನು ಕರ್ನಾಟಕ ಭೂಸೇನಾ ನಿಗಮಕ್ಕೆ ಮಂಜೂರು ಮಾಡಲು 
ತೀರ್ಮಾನಿಸಿರುವ ಪ್ರಯುಕ್ತ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 3 ಗ್ರಾಇಂಕಾ 2004, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಲಾದಂತೆ ಕರ್ನಾಟಕ ಭೂ ಸೇನಾ ನಿಗಮದ ಕಛೇರಿಗಳಿಗಾಗಿ ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಯ ಅಧೀನದಲ್ಲಿರುವ ಮಹಾತಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ, ಜಕ್ಕೂರು ರವರ ವಶದಲ್ಲಿರುವ ಸರ್ವೆ 
ನಂ: 82 ಜಕ್ಕೂರು ಗ್ರಾಮ, ಯಲಹಂಕ ಹೋಬಳಿಯಲ್ಲಿ 20 ಎಕರೆ ಜಮೀನಿನ ಪೈಕಿ 5 ಎಕರೆ ಜಮೀನನ್ನು ಕರ್ನಾಟಕ ಭೂ ಸೇನಾ 
ನಿಗಮಕ್ಕೆ ಮಂಜೂರು ಮಾಡಿದೆ. 
ನಿರ್ದೇಶಕರು, ಮಹಾತ್ಮಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ದಿ ಸಂಸ್ಥೆ, ಜಕ್ಕೂರು, ಬೆಂಗಳೂರು ರವರು ಕೂಡಲೇ 5 
ಎಕರೆ ಜಮೀನನ್ನು ಕರ್ನಾಟಕ ಭೂ ಸೇನಾ ನಿಗಮಕ್ಕೆ ಹಸ್ತಾಂತರಿಸಲು ಕ್ರಮ ಕೈಗೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಜಿ. ವಿಜಯ ಕುಮಾರ್‌ 
ಪಿ.ಆರ್‌. 222 ನಿರ್ದೇಶಕರು (ಗ್ರಾಇಂಕಾ) ಹಾಗೂ ಪದನಿಮಿತ್ತ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ, 
ಗ್ರಾಮೀಣ ಅಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಬರ ಪರಿಹಾರ) 
ಹುದ್ದೆಯನ್ನು ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ ಸೃಜಿಸುವ ಬಗ್ಗೆ. 
ಓದಲಾಗಿದೆ: 1) ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 411 ಎಸ್‌ಎಎಸ್‌ 2003, ದಿನಾಂಕ: 12.1.2004. 
ಪ್ರಸ್ತಾವನೆ: 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 411 ಎಸ್‌ಎಎಸ್‌ 2003, ದಿನಾಂಕ: 12.1.2004 ರಲ್ಲಿ ಶ್ರೀಮತಿ ಎಂ.ವಿ. ಜಯಂತಿ, 
ಐ.ಎ.ಎಸ್‌. ಇವರಿಗೆ ಐ.ಎ.ಎಸ್‌.ನ ಸೂಪರ್‌ ಟೈಂ ವೇತನ ಶ್ರೇಣಿ ರೂ.18400-500-22400ಗೆ ಬಡ್ತಿ ನೀಡಿ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಕಾರ್ಯದರ್ಶಿ (ಬರ ಪರಿಹಾರ) ಕಂದಾಯ ಇಲಾಖೆ ಇಲ್ಲಿ ಹೊಸದಾಗಿ 
ಸೃಜಿಸಲಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


(8 


೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ಈ ಕಾರಣದಿಂದಾಗಿ ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಬರ ಪರಿಹಾರ) ಹುದ್ದೆಯನ್ನು ಪೂರಕ ಸಿಬ್ಬಂದಿ 
ಹುದ್ದೆಗಳೊಂದಿಗೆ ಸೃಜಿಸುವ ಅಗತ್ಯತೆಯನ್ನು ಮನಗಂಡು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 4 ಸಸಿವಿ 2004, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ಕಾರ್ಯದರ್ಶಿ (ಬರ ಪರಿಹಾರ) ಹುದ್ದೆಯನ್ನು ಈ 
ಕೆಳಕಂಡ ಪೂರಕ ಸಿಬ್ಬಂದಿ ಹುದ್ದೆಗಳೊಂದಿಗೆ - ಶ್ರೀಮತಿ ಎಂ.ವಿ. ಜಯಂತಿ, ಐ.ಎ.ಎಸ್‌. ಇವರು ಕಾರ್ಯಭಾರ ವಹಿಸಿಕೊಂಡ 
ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸ್ಪಜಿಸಲು ಮಂಜೂರಾತಿ ನೀಡಲಾಗಿದೆ. 























1. | ಪತ್ರಾಂಕಿತ ಆಪ್ತಸಹಾಯಕ : ಹಿರಿಯ ಶೀಪ್ರಲಿಪಿಗಾರ 2 ಹುದ್ದೆಗಳು 

2. | ಶಾಖಾಧಿಕಾರಿ : ಹಿರಿಯ ಸಹಾಯಕ 1 ಹುದ್ದೆ 

3. | ಕಿರಿಯ ಸಹಾಯಕ 1 ಹುದ್ದೆ 

4. | ವಾಹನ ಚಾಲಕ 1 ಹುದ್ದೆ 

5. | ದಲಾಯತ್‌ 2 ಹುದ್ದೆಗಳು 
ಒಟ್ಟು | 7 ಹುದ್ದೆಗಳು 














ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 122:ವೆಚ್ಚ-5:2004, ದಿನಾಂಕ: 11.2.2004 ರಲ್ಲಿ ನೀಡಿರುವ 

ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 223 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಆರ್ಥಿಕ ಸಚಿವಾಲಯ 
ವಿಷಯ: ಮೀನುಗಾರಿಕೆ ಕ್ಷೇತ್ರಪಾಲಕರಿಗೆ ಹೆಚ್ಚುವರಿ ವೇತನ ಬಡ್ತಿ ಮಂಜೂರಾತಿ-ಕನ್ನಡ ಭಾಷಾ ಪರೀಕ್ಷೆ ಮತ್ತು ಇಲಾಖಾ 
ಪರೀಕ್ಷೆ ಉತ್ತೀರ್ಣತೆಯಿಂದ ವಿನಾಯಿತಿ ನೀಡುವ ಕುರಿತು. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 13 ಎಸ್‌ಆರ್‌ಪಿ 2002, ದಿನಾಂಕ: 9.5.2002. 

ಪ್ರಸ್ತಾವನೆ: 

ರಾಜ್ಯ ವೇತನ ಶ್ರೇಣಿಗಳ ಮೊದಲ ಹನ್ನೊಂದು ವೇತನ ಶ್ರೇಣಿಗಳಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ 20 ವರ್ಷಗಳ 
ಅವಧಿಯಲ್ಲಿ ಪದೋನ್ನತಿಗೆ ಅರ್ಹತೆ ಇದ್ದರೂ ಸಹ ಒಂದೂ ಪದೋನ್ನತಿ ಪಡೆಯದೆ ಮುಂದುವರೆದಿರುವ ಅಥವಾ ಮುಂದುವರೆಯುವ 
ಸರ್ಕಾರಿ ನೌಕರರಿಗೆ ಆ ಹುದ್ದೆಗೆ ನಿಗದಿಪಡಿಸಲಾದ ವೇತನ ಶ್ರೇಣಿಯಲ್ಲಿ ಅಥವಾ ಅವನು ಹೊಂದಿರುವ ಆಯ್ಕೆ ಕಾಲಿಕ ವೇತನ ಶ್ರೇಣಿಯಲ್ಲಿ 
ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ: 1.4.2002 ರಿಂದ ಅಥವಾ 20 ವರ್ಷಗಳ ಸೇವೆ 
ಪೂರ್ಣಗೊಳಿಸುವ ದಿನಾಂಕದಿಂದ ಮಂಜೂರು ಮಾಡಲು ಮೇಲೆ ಓದಲಾದ ದಿನಾಂಕ: 9.5.2002ರ ಆದೇಶದಲ್ಲಿ ಆದೇಶಿಸಿರುತ್ತದೆ. 
ಹೆಚ್ಚುವರಿ ವೇತನ ಬಡ್ತಿಯ ಮಂಜೂರಾತಿ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರನು ಇತರೆ ಷರತ್ತುಗಳೊಂದಿಗೆ ಬಡ್ತಿಗೆ ನಿಗದಿಪಡಿಸಿರುವ 
ಅರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಉನ್ನತ ಹುದ್ದೆಗೆ ಬಡ್ತಿ ಹೊಂದಲು ನಿಗದಿಪಡಿಸಿರುವ 
ಇಲಾಖಾ ಪರೀಕ್ಷೆಗಳು ಅಥವಾ ಇತರೆ ಯಾವುದೇ ಪರೀಕ್ಷೆಗಳಲ್ಲಿ ಸಹ ಸರ್ಕಾರಿ ನೌಕರನು ಉತ್ತೀರ್ಣರಾಗಿರಲೇಬೇಕಾಗುತ್ತದೆ. ಆದರೆ, 
ಕೆಲವು ವರ್ಗದ ಸರ್ಕಾರಿ ನೌಕರರಿಗೆ ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಭಾಷಾ ಪರೀಕ್ಷೆ ಮತ್ತು 
ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಲೇಬೇಕೆಂಬ ನಿಬಂಧನೆಯಿಂದ ವಿನಾಯಿತಿ ನೀಡಲಾಗಿರುತ್ತದೆ. 

ಮೀನುಗಾರಿಕೆ ಇಲಾಖೆಯ ಮೀನುಗಾರಿಕೆ ಕ್ಷೇತ್ರಪಾಲಕರುಗಳ ಹುದ್ದೆಯ ನೇಮಕಾತಿಗೆ ಏಳನೇ ತರಗತಿಯಲ್ಲಿ ಉತ್ತೀರ್ಣತೆಯನ್ನು 
ಕನಿಷ್ಠ ವಿದ್ಯಾರ್ಹತೆಯಾಗಿ ನಿಗದಿಪಡಿಸಲಾಗಿದ್ದು, ಕಡಿಮೆ ವಿದ್ಯಾರ್ಹತೆಯುಳ್ಳ ಈ ನೌಕರನು ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 
ಅಸಮರ್ಥರಾಗಿರುತ್ತಾರೆ. ವಾರ್ಷಿಕ ವೇತನ ಬಡ್ತಿಗಳಿಸುವ ಉದ್ದೇಶಕ್ಕಾಗಿ ಇವರಿಗೆ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣತೆಯಿಂದ ವಿನಾಯಿತಿ 
ನೀಡಲಾಗಿರುತ್ತದೆ. ಇದಲ್ಲದೆ ಈ ಹುದ್ದೆಯ ಕಾರ್ಯ ಮತ್ತು ಜವಾಬ್ದಾರಿಗಳು ಪರಿಚಾರಿಕೆ ಸ್ವರೂಪದಾಗಿದ್ದು, ಮೀನುಮರಿ ಉತ್ಪಾದನೆ, 
ಮೀನು ಪೋಷಣೆ ಮತ್ತು ಮೀನು ಸಾಕಾಣೆ, ಕೆರೆಗಳ ಕಾವಲು, ಉಸ್ತುವಾರಿ ಮುಂತಾದ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. ಈ 
ಕಾರಣಗಳಿಂದಾಗಿ ಮೀನುಗಾರಿಕೆ ಇಲಾಖೆಯ ಮೀನುಗಾರಿಕೆ ಕ್ಷೇತ್ರಪಾಲಕರಿಗೆ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡುವ 
ಉದ್ದೇಶಕ್ಕಾಗಿ ಆ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳ ಉತ್ತೀರ್ಣತೆಯಿಂದ ವಿನಾಯಿತಿ ನೀಡುವಂತೆ ಪಶುಸಂಗೋಪನೆ ಮತ್ತು 
ಮೀನುಗಾರಿಕೆ ಇಲಾಖೆಯು ಕೋರಿದೆ. ಸರ್ಕಾರವು ಈ ಕೋರಿಕೆಯನ್ನು ಪರಿಶೀಲಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 43 ಎಸ್‌ಆರ್‌ಪಿ 2000, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2004 

ಮೀನುಗಾರಿಕೆ ಇಲಾಖೆಯ ಮೀನುಗಾರಿಕೆ ಕ್ಷೇತ್ರಪಾಲಕರುಗಳನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 13 ಎಸ್‌ಆರ್‌ಪಿ 2002, 
ದಿನಾಂಕ: 9.5.2002ರ ಅನ್ವಯ ಹೆಚ್ಚುವರಿ ವೇತನ ಬಡ್ತಿ ಮಂಜೂರು ಮಾಡುವ ಉದ್ದೇಶಕ್ಕಾಗಿ ಆ ಹುದ್ದೆಗೆ ನಿಗದಿಪಡಿಸಿರುವ ಕನ್ನಡ 


(8 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ೨೭೭ 





ಭಾಷಾ ಪರೀಕ್ಷೆ ಮತ್ತು ಬಡ್ತಿ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳ ಉತ್ತೀರ್ಣತೆಗಾಗಿ ಒತ್ತಾಯಿಸುವ ಅಗತ್ಯವಿಲ್ಲವೆಂದು ಸರ್ಕಾರ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌.ಟಿ. ನಾಯ್ಕ್‌ 
ಪಿ.ಆರ್‌. 224 ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಸೇವೆಗಳು-2). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಶ್ರೀ ಸೈಯದ್‌ ಇಸ್ಸಾಕ್‌ ಅಹಮದ್‌, ಜಂಟಿ ನಿರ್ದೇಶಕರು, (ನೇಮಕಾತಿ ನಿರೀಕ್ಷೆಯಲ್ಲಿ) ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ, ಇವರಲ್ಲಿ ದಾಖಲಾಗಿರುವ ಭ್ರಷ್ಟಾಚಾರದ ಆಪಾದನೆಯ 
ಪ್ರಕರಣದ ತನಿಖೆಯನ್ನು ಕಾಯ್ದಿರಿಸಿ ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ. 
ಓದಲಾಗಿದೆ: ಪೊಲೀಸ್‌ ಮಹಾನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಲೋಕ್‌:ಐಎನ್‌ವಿ 
(ಜಿ):ಸಿಟಿ:ಕ್ರೆಂ.1:2004, ದಿನಾಂಕ: 23.01.2004. 
ಪ್ರಸ್ತಾವನೆ: 
ಶ್ರೀ ಸೈಯದ್‌ ಇಸ್ಟಾಕ್‌ ಅಹಮದ್‌, ಜಂಟಿ ನಿರ್ದೇಶಕರು, (ಹಾಲಿ ನೇಮಕಾತಿ ನಿರೀಕ್ಷೆಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಇವರು ಹಿಂದೆ ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮ, ಬೆಂಗಳೂರು, ಇಲ್ಲಿ ನಿಯೋಜನೆಯ ಮೇಲೆ 
ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ, ಸಾಲ ವಸೂಲಾತಿ ಗುತ್ತಿಗೆ ನೀಡುವ ಸಲುವಾಗಿ ಶ್ರೀ ಸೈಯದ್‌ 
ಸಮೀವುಲ್ಲಾ, ವಿನೋಬ ನಗರ, ಕೆ.ಜಿ. ಹಳ್ಳಿ, ಪೊಲೀಸ್‌ ಠಾಣೆ ಹಿಂಭಾಗ, ಬೆಂಗಳೂರು, ಇವರಿಂದ ಲಂಚ ಕೇಳಿದ್ದಾರೆಂಬ ಲಿಖಿತ 
ದೂರನ್ನು ಆಧರಿಸಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ನಗರ ಪೊಲೀಸ್‌ ಠಾಣೆಯಲ್ಲಿ ಸದರಿ ಆರೋಪಿತ 
ಸರ್ಕಾರಿ ಅಧಿಕಾರಿಯ ಮೇಲೆ ಭ್ರಷ್ಟಾಚಾರ ನಿರೋಧ ಕಾಯ್ದೆ 1988ರ ಕಲಂ 7, 131) ಡಿ ಜೊತೆಯಲ್ಲಿ ಓದಲಾದ ಕಲಂ 13()ರ 
ಅಡಿಯಲ್ಲಿ ಮೊಕದ್ದಮೆ ಸಂಖ್ಯೆ:1/2004ರ ಪ್ರಕಾರ ಪ್ರಕರಣವನ್ನು ದಿನಾಂಕ: 02.01.2004 ರಂದು ದಾಖಲಿಸಿಕೊಂಡು, ಪಂಚ 
ಸಾಕ್ಷಿಗಳೊಡನೆ ತನಿಖಾಧಿಕಾರಿ ಮತ್ತಿತರೆ ಸಿಬ್ಬಂದಿಯೊಡನೆ ದಿನಾಂಕ: 02.01.2004 ರಂದು ಆರೋಪಿಯ ಕಛೇರಿಯಲ್ಲಿ ಬೀಸಿದ 
(ಟ್ರ್ಯಾಪ್‌) ಬಲೆಯಲ್ಲಿ ಸದರಿ ಅಧಿಕಾರಿಯು ಸಿಕ್ಕಿಬಿದ್ದಿರುವುದರಿಂದ ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 23.01.2004ರ ಪತ್ರದಲ್ಲಿ ಶ್ರೀ 
ಸೈಯದ್‌ ಇಸ್ಟಾಕ್‌ ಅಹಮದ್‌, ಇವರನ್ನು ಸೇವೆಯಿಂದ ಅಮಾನತಿನಲ್ಲಿಡಬೇಕೆಂದು ಪೊಲೀಸ್‌ ಮಹಾನಿರೀಕ್ಷಕರು, ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇವರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಕರ್ನಾಟಕ ಲೋಕಾಯುಕ್ತ ಕಛೇರಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ವಾಕೈ 09 ಕೈಸೇವ 2004, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಸನ್ನಿವೇಶದ ಹಿನ್ನೆಲೆಯಲ್ಲಿ ಸರ್ಕಾರವು, ಶ್ರೀ ಸೈಯದ್‌ ಇಸ್ಟಾಕ್‌ ಅಹಮದ್‌, ಜಂಟಿ 
ನಿರ್ದೇಶಕರು, (ನೇಮಕಾತಿ ನಿರೀಕ್ಷೆಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ, ಇವರಲ್ಲಿ 
ದಾಖಲಾಗಿರುವ ಭ್ರಷ್ಟಾಚಾರದ ಆಪಾದನೆಯ ಪ್ರಕರಣದ ತನಿಖೆಯನ್ನು ಕಾಯ್ದಿರಿಸಿ, ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 10 (1) (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಇವರನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತಿನಲ್ಲಿಡಲಾಗಿದೆ. 
ಸದರಿ ಅಧಿಕಾರಿಯು ಅಮಾನತ್ತಿನ ಅವಧಿಯಲ್ಲಿ ನಿಯಮಾವಳಿಗಳ ಪ್ರಕಾರ ಜೀವನಾಧಾರ ಭತ್ಯೆ ಪಡೆಯಲು 
ಅರ್ಹರಾಗಿರುತ್ತಾರೆ. 
ಈ ಅಧಿಕಾರಿಯು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡಬಾರದೆಂದೂ ಸಹ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪದ್ಮಾವತಿ 
ಪಿ.ಆರ್‌. 225 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಕೈಗಾರಿಕಾ ಸೇವೆಗಳು). 
ಕಾನೂನು ಸಚಿವಾಲಯ 
ವಿಷಯ: ಶ್ರೀ ಎಸ್‌.ಆರ್‌. ಗೌತಮ್‌, ವಕೀಲರು, ಬೆಂಗಳೂರು (ನಗರ) ಇವರನ್ನು ಶ್ರೀ ಉನ್ನಿಕೃಷ್ಣನ್‌, ನೋಟರಿ 
ಬೆಂಗಳೂರು (ನಗರ) ಇವರ ವಜಾದಿಂದ ತೆರವಾದ ಬೆಂಗಳೂರು (ನಗರ) ಕಂದಾಯ ತಾಲ್ಲೂಕು ನೋಟರಿ 
ಹುದ್ದೆಗೆ ನೇಮಕ ಮಾಡುವ ಬಗ್ಗೆ - ಆದೇಶ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 137 ಎಲ್‌ಸಿಎಲ್‌ 2000, ದಿನಾಂಕ: 13.07.2000. 
2) ಸರ್ಕಾರಿ ಪತ್ರ ಸಂಖ್ಯೆ: ಲಾ 108 ಎಲ್‌ಸಿಎಲ್‌ 2003, ದಿನಾಂಕ: 30.9.2003. 
3) ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು (ನಗರ) ರವರ ಪತ್ರ ಸಂಖ್ಯೆ: ಪಿಪಿಎಸ್‌ (ಸಿಸಿಸಿ) 
08:2004, ದಿನಾಂಕ: 7.2.2004. 


@€L 


೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಬಾಗ - ೧ 





ಪ್ರಸ್ತಾವನೆ: 
ಮೇಲೆ ಓದಲಾಗಿರುವ (1) ದಿನಾಂಕ: 13.7.2000ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಉನ್ನಿಕೃಷ್ಣನ್‌, ನೋಟರಿ ಬೆಂಗಳೂರು (ನಗರ) 
ಇವರನ್ನು ನೋಟರಿ ಹುದ್ದೆಯಿಂದ ಶಾಶ್ವತವಾಗಿ ವಜಾಮಾಡಲಾಗಿದೆ. ಸದರಿ ಹುದ್ದೆಯ ನೇಮಕಾತಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಮೇಲೆ 
ಓದಲಾದ ಕ್ರಮಾಂಕ (2)ರ ಸರ್ಕಾರಿ ಪತ್ರದಲ್ಲಿ ದಿನಾಂಕ: 30.9.2003 ರಲ್ಲಿ ಕೋರಲಾಗಿದೆ. 
ಮೇಲೆ ಓದಲಾಗಿರುವ (3) ದಿನಾಂಕ: 7.2.2004ರ ಪತ್ರದಲ್ಲಿ ಪ್ರಧಾನ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು 
(ನಗರ) ರವರು ಅರ್ಜಿಯನ್ನು ಆಹ್ವಾನಿಸಿ ನೋಟರಿ ನಿಯಮಾವಳಿ ರೀತ್ಯ ಪರಿಶೀಲಿಸಿ 15 ಜನ ವಕೀಲರುಗಳ ಮೆಮೋರಿಯಲ್ಲ್‌ಗಳ ಜೊತೆ 
ನೇಮಕಾತಿ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲಾ 108 ಎಲ್‌ಸಿಎಲ್‌ 2003, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 1956ರ ನೋಟರಿ ನಿಯಮಾವಳಿಗಳ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 1952ರ ನೋಟರಿ ಅಧಿನಿಯಮ ಮತ್ತು ಅವುಗಳ ಅಡಿಯಲ್ಲಿ ರಚಿಸಲಾಗಿರುವ ನಿಯಮಗಳ ರೀತ್ಯ 
ಶ್ರೀ ಎಸ್‌.ಆರ್‌. ಗೌತಮ್‌, ವಕೀಲರು, ನಂ.527, 17ನೇ ಅಡ್ಡರಸ್ತೆ, 1ನೇ ಬ್ಲಾಕ್‌, ಆರ್‌.ಟಿ.ನಗರ, ಬೆಂಗಳೂರು-32 ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಬೆಂಗಳೂರು (ನಗರ) ಕಂದಾಯ ತಾಲ್ಲೂಕಿನ ನೋಟರಿಯನ್ನಾಗಿ 
ನೇಮಿಸಿದೆ. 
ಮೇಲೆ ಹೆಸರಿಸಲಾಗಿರುವ ವಕೀಲರು “0070 ಇತರೆ ಆಡಳಿತಾತಕ್ರ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ 
ಸ್ವೀಕೃತಿಗಳು-06 ಇತರೆ ಬಾಬುಗಳು” ಈ ಲೆಕ್ಕ ಶೀರ್ಷಿಕೆಗೆ ಸರ್ಕಾರಿ ಖಜಾನೆಯಲ್ಲಿ ನಿಗದಿಪಡಿಸಲಾದ ರೂ.1000 (ಒಂದು ಸಾವಿರಗಳು 
ಮಾತ್ರ) ಶುಲ್ಕವನ್ನು ಜಮಾ ಮಾಡಿ ಆ ಬಗೆಗಿನ ಚಲಾನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಸದರಿಯವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 
ವೃತ್ತಿ ಪ್ರಮಾಣ ಪತ್ರ ನೀಡುತ್ತಿದ್ದ ಹಾಗೆ ಶ್ರೀಯುತರ ಹೆಸರನ್ನು 1952ರ ನೋಟರಿ ಕಾಯ್ದೆಯ ಅಧಿನಿಯಮ 4ನೇ 
ಪ್ರಕರಣದಡಿಯಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ರಿಜಿಸ್ಟರ್‌ನಲ್ಲಿ ನಮೂದಿಸಲಾಗುವುದು. 
ಮೇಲ್ಕಂಡ ಅಂಶಗಳ ಬಗೆಗಿನ ಎಲ್ಲಾ ವೆಚ್ಚವನ್ನು ಶ್ರೀಯುತರೇ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಹೆಚ್‌. ನಾಗೇಂದ್ರಪ್ಪ 
ಪಿ.ಆರ್‌. 226 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-2). 
ವಿಷಯ: ಶ್ರೀ ಎ. ರಘುನಾಥ, ವಕೀಲರು, ಬೆಂಗಳೂರು (ನಗರ) ಇವರನ್ನು ಶ್ರೀ ಪಿ. ಗೋಪಾಲಕೃಷ್ಣ, ನೋಟರಿ 
ಬೆಂಗಳೂರು (ನಗರ) ಇವರ ವಜಾದಿಂದ ತೆರವಾದ ಬೆಂಗಳೂರು (ನಗರ) ಕಂದಾಯ ತಾಲ್ಲೂಕಿಗೆ 
ನೋಟರಿಯಾಗಿ ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 316 ಎಲ್‌ಸಿಎಲ್‌ 2001, ದಿನಾಂಕ: 17.07.2003. 
2) ಸರ್ಕಾರಿ ಪತ್ರ ಸಂಖ್ಯೆ: ಲಾ 105 ಎಲ್‌ಸಿಎಲ್‌ 2003, ದಿನಾಂಕ: 27.8.2003. 
3) ಪ್ರಧಾನ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು (ನಗರ) ರವರ ಪತ್ರ ಸಂಖ್ಯೆ: ಪಿಪಿಎಸ್‌ 
(ಸಿಸಿಸಿ) 07:2004, ದಿನಾಂಕ: 7.2.2004. 
ಪ್ರಸ್ತಾವನೆ: 
ಮೇಲೆ ಓದಲಾಗಿರುವ (1) ದಿನಾಂಕ: 17.7.2003ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಪಿ. ಗೋಪಾಲಕೃಷ್ಣ, ನೋಟರಿ ಬೆಂಗಳೂರು 
(ನಗರ) ಇವರನ್ನು ನೋಟರಿ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಮೇಲೆ ಓದಲಾಗಿರುವ ಕ್ರಮಾಂಕ (2) ದಿನಾಂಕ: 27.8.2003ರ 
ಸರ್ಕಾರಿ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಪ್ರಧಾನ ಸಿವಿಲ್‌ ಸತ್ರ ನ್ಯಾಯಾಧೀಶರು, ಬೆಂಗಳೂರು ಇವರನ್ನು ಕೋರಲಾಗಿದೆ. 
ಸದರಿ ನೋಟರಿ ಹುದ್ದೆಗೆ ಮೇಲೆ ಓದಲಾಗಿರುವ (3) ದಿನಾಂಕ: 7.2.2004ರ ಪತ್ರದಲ್ಲಿ ಪ್ರಧಾನ ಸಿವಿಲ್‌ ಮತ್ತು ಸತ್ರ 
ನ್ಯಾಯಾಧೀಶರು, ಬೆಂಗಳೂರು (ನಗರ) ರವರು ಅರ್ಜಿಯನ್ನು ಆಹ್ವಾನಿಸಿ ನೋಟರಿ ನಿಯಮಾವಳಿ ರೀತ್ಯ ಪರಿಶೀಲಿಸಿ 4 ಜನರ 
ಮೆಮೋರಿಯಲ್ಲ್ಸ್‌ಗಳ ಜೊತೆ ನೇಮಕಾತಿ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲಾ 105 ಎಲ್‌ಸಿಎಲ್‌ 2003, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 1956ರ ನೋಟರಿ ನಿಯಮಾವಳಿಗಳ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 1952ರ ನೋಟರಿ ಅಧಿನಿಯಮ ಮತ್ತು ಅವುಗಳ ಅಡಿಯಲ್ಲಿ ರಚಿಸಲಾಗಿರುವ ನಿಯಮಗಳ ರೀತ್ಯ 
ಶ್ರೀ ಎ. ರಘುನಾಥ, ವಕೀಲರು, ನಂ.181, “ಅಮರ್‌” ಗೋವಿಂದರಾಜನಗರ, 2ನೇ ಕ್ರಾಸ್‌, ವಿಜಯನಗರ, ಬೆಂಗಳೂರು-40 ಇವರನ್ನು 
ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಬೆಂಗಳೂರು (ನಗರ) ಕಂದಾಯ ತಾಲ್ಲೂಕಿಗೆ 
ನೋಟರಿಯನ್ನಾಗಿ ನೇಮಿಸಿದೆ. 
ಮೇಲೆ ಹೆಸರಿಸಲಾಗಿರುವ ವಕೀಲರು “0070 ಇತರೆ ಆಡಳಿತಾತಕ್ರ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ 
ಸ್ವೀಕೃತಿಗಳು-06 ಇತರೆ ಬಾಬುಗಳು” ಈ ಲೆಕ್ಕ ಶೀರ್ಷಿಕೆಗೆ ಸರ್ಕಾರಿ ಖಜಾನೆಯಲ್ಲಿ ನಿಗದಿಪಡಿಸಲಾದ ರೂ.1000 (ಒಂದು ಸಾವಿರಗಳು 
ಮಾತ್ರ) ಶುಲ್ಕವನ್ನು ಜಮಾ ಮಾಡಿ ಆ ಬಗೆಗಿನ ಚಲಾನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಸದರಿಯವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 


(8 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಪಿರ೯ 





ವೃತ್ತಿ ಪ್ರಮಾಣ ಪತ್ರ ನೀಡುತ್ತಿದ್ದ ಹಾಗೆ ಶ್ರೀಯುತರ ಹೆಸರನ್ನು 1952ರ ನೋಟರಿ ಕಾಯ್ದೆಯ ಅಧಿನಿಯಮ 4ನೇ 
ಪ್ರಕರಣದಡಿಯಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ರಿಜಿಸ್ಟರ್‌ನಲ್ಲಿ ನಮೂದಿಸಲಾಗುವುದು. 
ಮೇಲ್ಕಂಡ ಅಂಶಗಳ ಬಗೆಗಿನ ಎಲ್ಲಾ ವೆಚ್ಚವನ್ನು ಶ್ರೀಯುತರೇ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಹೆಚ್‌. ನಾಗೇಂದ್ರಪ್ಪ 
ಪಿ.ಆರ್‌. 227 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-2). 
ವಿಷಯ: ಶ್ರೀ ಎಂ. ಕೃಷ್ಣಮೂರ್ತಿ, ವಕೀಲರು, ಕಾಡುಗೋಡಿ ಇವರನ್ನು ಹೊಸಕೋಟೆ ಕಂದಾಯ ಕ್ಷೇತ್ರದ ನೋಟರಿಯಾಗಿ 
ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ: 1) ದಿನಾಂಕ: 31.1.98ರ ಸರ್ಕಾರಿ ಆದೇಶ ಸಂಖ್ಯೆ: ಲಾ 8 ಎಲ್‌ಸಿಎಲ್‌ 97. 
2) ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು, ಗ್ರಾಮಾಂತರ, ಬೆಂಗಳೂರು ರವರ ಪತ್ರ ಸಂಖ್ಯೆ: 
ಎಡಿಎಂ:91:98, ದಿನಾಂಕ: 10.11.2003. 
ಪ್ರಸ್ತಾವನೆ: 
ಮೇಲೆ ಓದಲಾಗಿರುವ (1) ದಿನಾಂಕ: 31.1.1998ರ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ಜಿಲ್ಲೆಯ ಹೊಸಕೋಟೆಗೆ 1 ನೋಟರಿ 
ಹುದ್ದೆಯನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಲಾಗಿದೆ. 
ಹೆಚ್ಚುವರಿಯಾಗಿ ಮಂಜೂರು ಮಾಡಲಾಗಿರುವ ನೋಟರಿ ಹುದ್ದೆಗೆ ಮೇಲೆ ಓದಲಾಗಿರುವ (2) ದಿನಾಂಕ: 10.11.2003ರ 
ಪತ್ರದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರವರು ಅರ್ಜಿಯನ್ನು ಆಹ್ವಾನಿಸಿ 
ಮೆಮೋರಿಯಲ್ಲ್ಸ್‌ಗಳ ಜೊತೆ ನೇಮಕಾತಿ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸರ್ಕಾರಿ ಆದೇಶ ಸಂಖ್ಯೆ: ಲಾ 102 ಎಲ್‌ಸಿಎಲ್‌ 2003, ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ 2004 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 1956ರ ನೋಟರಿ ನಿಯಮಾವಳಿಗಳ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 1952ರ ನೋಟರಿ ಅಧಿನಿಯಮ ಮತ್ತು ಅವುಗಳ ಅಡಿಯಲ್ಲಿ ರಚಿಸಲಾಗಿರುವ ನಿಯಮಗಳ ರೀತ್ಯ 
ಶ್ರೀ ಎಂ. ಕೃಷ್ಣಮೂರ್ತಿ ಬಿನ್‌ ಎಂ.ಕೆ. ಮುನಿಸ್ವಾಮಯ್ಯ, ನಂ.732,ನ್ಯೂ ಎಕ್ಸ್‌ಟೆನ್‌ಷನ್‌, ಕಾಡುಗೋಡಿ, ಬೆಂಗಳೂರು-560067, 
ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಹೊಸಕೋಟೆ ಕಂದಾಯ ಕ್ಷೇತ್ರಕ್ಕೆ ನೋಟರಿಯನ್ನಾಗಿ 
ನೇಮಿಸಿದೆ. 
ಮೇಲೆ ಹೆಸರಿಸಲಾಗಿರುವ ವಕೀಲರು “0070 ಇತರೆ ಆಡಳಿತಾತಕ್ರ ಸೇವೆಗಳು-01 ನ್ಯಾಯ ಪರಿಪಾಲನೆ-501-0-ಇತರೆ 
ಸ್ವೀಕೃತಿಗಳು-06 ಇತರೆ ಬಾಬುಗಳು” ಈ ಲೆಕ್ಕ ಶೀರ್ಷಿಕೆಗೆ ಸರ್ಕಾರಿ ಖಜಾನೆಯಲ್ಲಿ ನಿಗದಿಪಡಿಸಲಾದ ರೂ.1000 (ಒಂದು ಸಾವಿರಗಳು 
ಮಾತ್ರ) ಶುಲ್ಕವನ್ನು ಜಮಾ ಮಾಡಿ ಆ ಬಗೆಗಿನ ಚಲಾನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಸದರಿಯವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 
ವೃತ್ತಿ ಪ್ರಮಾಣ ಪತ್ರ ನೀಡುತ್ತಿದ್ದ ಹಾಗೆ ಶ್ರೀಯುತರ ಹೆಸರನ್ನು 1952ರ ನೋಟರಿ ಕಾಯ್ದೆಯ ಅಧಿನಿಯಮ 4ನೇ 
ಪ್ರಕರಣದಡಿಯಲ್ಲಿ ಸರ್ಕಾರ ನಿರ್ವಹಿಸುತ್ತಿರುವ ರಿಜಿಸ್ಟರ್‌ನಲ್ಲಿ ನಮೂದಿಸಲಾಗುವುದು. 
ಮೇಲ್ಕಂಡ ಅಂಶಗಳ ಬಗೆಗಿನ ಎಲ್ಲಾ ವೆಚ್ಚವನ್ನು ಶ್ರೀಯುತರೇ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಹೆಚ್‌. ನಾಗೇಂದ್ರಪ್ಪ 
ಪಿ.ಆರ್‌. 228 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-2). 
ವಿಷಯ: ಪ್ರಥಮ ರಾಷ್ಟ್ರೀಯ ನ್ಯಾಯಾಂಗ ವೇತನ ಆಯೋಗದ ವೇತನ ಶ್ರೇಣಿಗಳ ಅನುಷ್ಟಾನದಿಂದಾಗಿ ಹೆಚ್ಚುವರಿ 
ವೆಚ್ಚವನ್ನು ಭರಿಸಲು ಕರ್ನಾಟಕ ಜುಡಿಷಿಯಲ್‌ ಅಕಾಡಮಿಗೆ 20 ಲಕ್ಷ ರೂ.ಗಳನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಲಾ 161 ಎಲ್‌ಎಸಿ 2003, ದಿನಾಂಕ: 23.10.2003. 
2) ನಿರ್ದೇಶಕರು, ಕರ್ನಾಟಕ ಜುಡಿಷಿಯಲ್‌ ಅಕಾಡಮಿ ಬೆಂಗಳೂರು ಇವರ ಪತ್ರ ಸಂಖ್ಯೆ: ಕೆಜೆಎ:676:2003, 
ದಿನಾಂಕ: 6/10.11.2003. 


(8 


ಪ್ರಸ್ತಾವನೆ: 

ಮೇಲೆ ಓದಲಾದ (1)ರ ದಿನಾಂಕ: 23.10.2003ರ ಸರ್ಕಾರಿ ಆದೇಶದಲ್ಲಿ ಪ್ರಥಮ ರಾಷ್ಟ್ರೀಯ ನ್ಯಾಯಾಂಗ ವೇತನದ 
ಶಿಫಾರಸ್ಸಿನಂತೆ ಕರ್ನಾಟಕ ರಾಜ್ಯದ ಅಧೀನ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿಗಳಿಗೆ ಪರಿಷ್ಕೃತ ವೇತನ ಅನುಷ್ಠಾನದಿಂದಾಗಿ 
ಉಂಟಾಗುವ ಬಾಕಿ ಮೊತ್ತವನ್ನು ಪಾವತಿಸಲು 20 ಲಕ್ಷ ರೂಪಾಯಿಗಳನ್ನು ಹೆಚ್ಚುವರಿ ಅನುದಾನವಾಗಿ ಮಂಜೂರು ಮಾಡುತ್ತ ಸದರಿ 
ವೆಚ್ಚವನ್ನು 2003-04ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯದ ಉಳಿತಾಯದಿಂದ ಭರಿಸಲು, ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಮುಂದಿನ ಪೂರಕ 
ಅಂದಾಜುಗಳಲ್ಲಿ ಸಕ್ರಮಗೊಳಿಸಲು ಆದೇಶ ನೀಡಲಾಗಿತ್ತು. 

ಮೇಲೆ ಓದಲಾದ (2)ರ ದಿನಾಂಕ: 6/10.11.2003ರ ಪತ್ರದಲ್ಲಿ ಆಕಾಡಮಿಯ ನಿರ್ದೇಶಕರು ಪ್ರಸ್ತಾವಿತ ಮೊತ್ತವನ್ನು ಹೆಚ್ಚುವರಿ 
ಅನುದಾನವಾಗಿ ಮಂಜೂರು ಮಾಡಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ನೀಡಿದೆ. 


೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಲಾ 161 ಎಲ್‌ಎಸಿ 2003, ಬೆಂಗಳೂರು, ದಿನಾಂಕ: 22ನೇ ಜನವರಿ 2004 
ಪ್ರಥಮ ರಾಷ್ಟ್ರೀಯ ನ್ಯಾಯಾಂಗ ವೇತನ ಆಯೋಗದ ಶಿಫಾರಸ್ಸಿನನ್ವಯ ರಾಜ್ಯದ ಅಧೀನ ನ್ಯಾಯಾಲಯಗಳ ನ್ಯಾಯಾಂಗ 
ಅಧಿಕಾರಿಗಳ ವೇತನ ಪರಿಷ್ಕರಣೆಯಿಂದಾಗಿ ನ್ಯಾಯಾಂಗ ಅಕಾಡಮಿಯಲ್ಲಿನ ನ್ಯಾಯಾಂಗ ಅಧಿಕಾರಿಗಳ ಬಾಕಿ ವೇತನ ಪಾವತಿಗಾಗಿ ರೂ.20 
ಲಕ್ಷಗಳನ್ನು (ಇಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಹೆಚ್ಚುವರಿ ಅನುದಾನವಾಗಿ ಲೆಕ್ಕ ಶೀರ್ಷಿಕೆ ““2014-00-800-8-00-002” ಅಡಿಯಲ್ಲಿ 
ಮಂಜೂರು ಮಾಡಿದೆ. ಈ ಹಿಂದೆ ಹೊರಡಿಸಲಾಗಿದ್ದ ದಿನಾಂಕ: 23.10.2003ರ ಆದೇಶವನ್ನು ರದ್ದುಪಡಿಸಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಆಇ 26 ವೆಚ್ಚ-7:04, ದಿನಾಂಕ: 20.1.2004 ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 229 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಸಾರ್ವಜನಿಕ ದೂರುವಿಭಾಗ ಮತ್ತು ಶೀಘ್ರಲಿಪಿಗಾರರ ಮತ್ತು 
ಬೆರಳಚ್ಚುಗಾರರ ಆಯ್ಕೆ ಸಮಿತಿ) ಹುದ್ದೆಯ ಕೆಲಸದ ಮರು ಹಂಚಿಕೆ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 7 ಇಕಾಅ 98, ದಿನಾಂಕ: 20.5.1999. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 25 ಸಸಿವಿ 97, ದಿನಾಂಕ: 8.11.2002. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ: 2 ರಲ್ಲಿ ಓದಲಾದ ದಿನಾಂಕ: 8.11.2002ರ ಆದೇಶದಲ್ಲಿ ಸರ್ಕಾರದ ಉಪಕಾರ್ಯದರ್ಶಿ, 
ಸಿ.ಆ.ಸು.ಇಲಾಖೆ (ಸಾರ್ವಜನಿಕ ದೂರು ವಿಭಾಗ) ಹುದ್ದೆಯೊಡನೆ ವಿಶೇಷಾಧಿಕಾರಿ, ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಆಯ್ಕೆ 
ಸಮಿತಿ ಹುದ್ದೆಯನ್ನು ವಿಲೀನಗೊಳಿಸಿ, ಸದರಿ ಹುದ್ದೆಯನ್ನು ಸರ್ಕಾರದ ಉಪಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಸಾರ್ವಜನಿಕ ದೂರು 
ವಿಭಾಗ ಮತ್ತು ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಆಯ್ಕೆ ಸಮಿತಿ) ಎಂದು ಮರು ಪದನಾಮೀಕರಿಸಲಾಗಿರುತ್ತದೆ. ಶೀಘ್ರಲಿಪಿಗಾರರ 
ಮತ್ತು ಬೆರಳಚ್ಚುಗಾರರ ಆಯ್ಕೆ ಸಮಿತಿಯ ಕೆಲಸವನ್ನು ಉಪಕಾರ್ಯದರ್ಶಿ (ಆಡಳಿತ) ಸಿ.ಆ.ಸು.ಇ.ಗೆ ವಹಿಸುವ ಬಗ್ಗೆ ಪರಿಗಣಿಸಲಾಗಿದೆ. 
ಅಂತೆಯೇ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 9 ಸಸಿವಿ 2004, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2004 
ಸರ್ಕಾರದ ಉಪಕಾರ್ಯದರ್ಶಿ / ಸಹಕಾರ್ಯದರ್ಶಿ, ಸಿ.ಆ.ಸು.ಇ. (ಸಾರ್ವಜನಿಕ ದೂರು ವಿಭಾಗ ಮತ್ತು ಶೀಘ್ರಲಿಪಿಗಾರರ 
ಮತ್ತು ಬೆರಳಚ್ಚುಗಾರರ ಆಯ್ಕೆ ಸಮಿತಿ) ಹುದ್ದೆಯ ಪದನಾಮವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸರ್ಕಾರದ ಸಹಕಾರ್ಯದರ್ಶಿ, ಸಿ.ಆ.ಸು.ಇ. (ಸಾರ್ವಜನಿಕ ದೂರು ವಿಭಾಗ) ಎಂದು ಮರು ಪದನಾಮೀಕರಿಸಲಾಗಿದೆ. ಶೀಘ್ರಲಿಪಿಗಾರರ 
ಮತ್ತು ಬೆರಳಚ್ಚುಗಾರರ ಆಯ್ಕೆ ಸಮಿತಿಯಲ್ಲಿ ನಿರ್ವಹಿಸುತ್ತಿರುವ ಕೆಲಸವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸರ್ಕಾರದ ಉಪಕಾರ್ಯದರ್ಶಿ (ಆಡಳಿತ) ಸಿ.ಆ.ಸು.ಇ. ಇವರಿಗೆ ವಹಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 232 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
LAW SECRETARIAT 
Subject: Appointment of Public Prosecutor attached to the Court of Il Additional District and 
Sessions Judge, Mysore to conduct S.C.No.9/2001 Counter Case of SC.No.64/99 on 
the file of the Principal District and Sessions Judge, Mysore. 


Read: Letter No. DPN/ADM/112-2003-04 received from the Director of Prosecutions, 
Bangalore. 

GOVERNMENT ORDER NO. LAW 1991 LMC 2003, BANGALORE, DATED: 19th February 2004 
Government are pleased to appoint the Public Prosecutor attached to the Court of || Additional 
District and Sessions Judge, Mysore as Special Public Prosecutor to conduct trial in SC.No.9/2001 being 
the Counter Case of SC.No.64/99 on the file of the Principal District and Sessions Judge's Court, Mysore. 

By Order and in the Name of the Governor of Karnataka, 
S. SRIDHARA 
PR-240 Asst. Solicitor & Ex-Officio, 
l/c. Under Secretary to Government, Law Department (1-11). 


@€L 


